ಪಾನ್ನಿ ತಾಲೂಕಿನ ಶಾಸನಗಳು 


ಡಾ.'ಚನ್ನಬಸವ' ಹಿಠೇಮಠ 


ಕನ್ನಡ ಸಾಹಿತ್ಯ ಪರಿಷತ್ತು 


; ಪಂಪಮಹಾಕವಿ ರಸ್ತೆ ಚಾಮರಾಜಪೇಟೆ 
{4 





' ಚೆಂಗಳೂರು - ೫೬೦ ೦೧೮ 








ಬ್‌ “de 


ಮಾನ್ಹಿ ತಾಲೂಕಿನ ಶಾಸನಗಳು 


ಡಾ. ಚನ್ನಬಸವ ಹಿರೇಮಠ 


3 ಕನ್ನಡ ಸಾಹಿತ್ಯ ಪರಿಷತ್ತು 


(ತ್ರ) ಪಂಪಮಹಾಕವಿ ರಸ್ತೆ ಚಾಮರಾಜಪೇಟೆ 
4 “1 0 ಹಾಕವಿ ಚಾಮರಾಜಪೇ 
NN - 


ಸಧಾ ಬೆಂಗಳೂರು - ೫೬೦ ೦೧೮ 


MANVI TALUKINA SHASANAGALU - Edited by 
Dr. Channabasava Hirematha 

Published by : Kannada Sahitya Parishat 

Pampa Mahakavi Road Chamarajapet Bangalore - 560 018 
Pages: 128+ v ; Price: 35-00, 2000 


ಮುದ್ರಣ : ೨೦೦೦ 
ಚೆಲೆ : ಮೂವತ್ತೈದು ರೂಪಾಯಿಗಳು 
© ಹಕ್ಕುಗಳನ್ನು ಕಾಯ್ದಿದಿಸಿದೆ 


ಪ್ರಕಟಣ ಸಮಿತಿ 
ಅಧ್ಯಕ್ಷರು 
ಎನ್‌. ಬಸವಾರಾಧ್ಯ 
ಸಂಚಾಲಕರು 
ಡಾ. ಸಿ. ವೀರಣ್ಣ 


ಸದಸ್ಕರು 
ಡಾ. ಕೆ.ಎ. ಚಂದ್ರಣ್ಣಗೌಡ 
ಬಿ.ಎನ್‌. ಸತ್ಸನಾರಾಯಣರಾವ್‌ 
ಅ.ರಾ. ಮಿತ್ರ 
ಎಲ್ಲೇಗೌಡ ಬೆಸಗರಹಳ್ಳಿ 
ಬಿ.ಆರ್‌. ಪೋಲೀಸ್‌ ಪಾಟೀಲ 
ಶಾಂತಾದೇವಿ ಮಾಳವಾಡ 
೬೮ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು 
ನಿರ್ದೇಶಕರು 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 


ಮುದ್ರಣ : ಬಿ. ಎಂ. ಶ್ರೀ. ಅಚ್ಚುಕೂಟ ಆಫ್‌ಸೆಟ್‌ ಕನ್ನಡ ಸಾಹಿತ್ಕ ಪರಿಷತ್ತು 
ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರು - ೧೮ 


ಅಧ್ಯಕ್ಷರ ನುಡಿ 


ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಭಾಷೆ, ಸಂಸ್ಕೃತಿ, ನಾಡು-ನುಡಿಯ ಸಂರಕ್ಷಣೆ, 
ಸಂವರ್ಧನೆಗಾಗಿ ಶ್ರಮಿಸುತ್ತಿರುವ ಏಕೈಕ ಸಂಸ್ಥೆ. ಸುಮಾರು ೮೫ ವರ್ಷಗಳ ದೀರ್ಫ್ಥಕಾಲದ 
ಇತಿಹಾಸವಿರುವ ಪರಿಷತ್ತು ಅನೇಕ ರೀತಿಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. 
ಅವುಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಗಳ ಪ್ರಕಟಣೆ ಕಾರ್ಯ ಪ್ರಧಾನವಾದುದಾಗಿದೆ. 
ಈ ಹಿಂದಿನ ಹಲವಾರು ಮಹನೀಯರ ಪ್ರಯತ್ನದ ಫಲವಾಗಿ ಸುಮಾರು ೧೦೦೦ 
ಕೃತಿಗಳನ್ನು ಪರಿಷತ್ತು ಹೊರತಂದಿದೆ. ಈ ಕೃತಿಗಳು ಸಾಹಿತ್ಯ ಕ್ಷೇತ್ರದ ಎಲ್ಲ ಪ್ರಕಾರಗಳಿಗೂ 

ಸಂಬಂಧಿಸಿವೆ. 


ಕನ್ನಡದ ಜನತೆಗೆ ಉತ್ತಮ ಸಾಹಿತ್ಯವನ್ನು ನೀಡುವ ಸಲುವಾಗಿ ಅತ್ಯಂತ ಸುಲಭ 
ಬೆಲೆಯಲ್ಲಿ ಈ ಪುಸ್ತಕಗಳನ್ನು ಒದಗಿಸಲಾಗಿದೆ. ಸಾಹಿತ್ಕಾಭಿಮಾನಿಗಳ 
ವಾಚನಾಭಿರುಚಿಯನ್ನು ಬೆಳೆಸುವುದರ ಮೂಲಕ ಜ್ಞಾನ ಪ್ರಸಾರ ಮಾಡುವುದು ನಮ್ಮ 
ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಡಾ. ಚನ್ನಬಸವ ಹಿರೇಮಠ ಅವರು 
ಅಪಾರ ಶ್ರಮವಹಿಸಿ ಸಂಪಾದಿಸಿರುವ "ಮಾನ್ವಿತಾಲ್ಲೂಕಿನ ಅಪ್ರಕಟಿತ ಶಾಸನಗಳು' 
ಎಂಬ ಈ ಪುಸ್ತಕವು ಶಾಸನಶಾಸ್ತ್ರದ ಅಧ್ಯಯನಕ್ಕೆ ಉಪಯುಕ್ತವಾಗಿದ್ದು ಆಕರ ಗ್ರಂಥವಾಗಿದೆ 
ಎನ್ನುವುದು ಗಮನಾರ್ಹ. ಸಾಹಿತ್ಯಾಸಕ್ತರು ಈ ಗ್ರಂಥವನ್ನು ಆದರದಿಂದ ಬರಮಾಡಿ 
ಕೊಳ್ಳುವರೆಂದು ಆಶಿಸುತ್ತೇನೆ. ಈ ಪುಸ್ತಕವನ್ನು ಸಂಪಾದಿಸಿ ನೀಡಿದ ಡಾ. ಚನ್ನಬಸವ 
ಹಿರೇಮಠ: ಅವರಿಗೆ ಕೃತಜ್ಞತೆಗಳು. ಪ್ರಕಟಣೆಗೆ ಸಮತ್ರಿಸಿದ ಪ್ರಕಟಣಾ ಸಮಿತಿಗೂ 
ಹಾಗೂ ಮುದ್ರಣ ಕಾರ್ಯದಲ್ಲಿ ನೆರವಾದ ಎಲ್ಲರಿಗೂ ಧನ್ಯವಾದಗಳು. 


ಎನ್‌. ಬಸವಾರಾಧ್ಮ 
ಅಧ್ಯಕ್ಷರು 





ಸಂಪಾದಕರ ಮಾತು 


ಕೊಪ್ಪಳದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆ “ತಿರುಳ್ಗನ್ನಡ'ಕ್ಕೆ 
ರಾಯಚೂರು ಜಿಲ್ಲೆಯ ಶಿಲ್ಪಕಲೆಯ ಬಗ್ಗೆ '`ಆಖನ । ಬರೆಯಲು ಕ್ಷೇತ್ರಕಾರ್ಯ ಕೈಕೊಳ್ಳುವ 
ಅವಶ್ಯಕತೆ ಉಂಟಾಯಿತು. ಈ ವೇಳೆಗಾಗಲೇ ರಾಯಚೂರು ಜಿಲ್ಲೆಯ ಪ್ರಕಟಿತ ಶಾಸನಗಳ 
ಪಟ್ಟಿಯನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದೆನು. ದೇವಾಲಯಗಳ ವಾಸ್ತು ಶೈಲಿಯ ಜೊತೆಗೆ 
ಅಲ್ಲಿಯ ಶಾಸನಗಳ ವಿವರಗಳನ್ನೂ ಬರೆದುಕೊಂಡು ಬಂದೆನು. ಆಗಿನ ನನ್ನ ಕ್ಷೇತ್ರ 
ಕಾರ್ಯವು ಕನಕಗಿರಿ, ಪುರ, ಆನೆಗುಂದಿ, ಕಲ್ಲೂರು, ಕುರುಡಿ ಮೊದಲಾದ ಪ್ರಮುಖ 
ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿತ್ತು. ಮುಂದೆ ರಾಯಚೂರು ಜಿಲ್ಲೆಯ ಶಾಸನಾಧ್ಯಯನಕ್ಕೆ 
ತೊಡಗಿದಾಗ ಪ್ರಕಟಿತ ಶಾಸನಗಳ ಕೊರತೆ ಅಧ್ಯಯನವನ್ನು ಕುಂಠಿತಗೊಳಿಸಿತು. ಆಗ 
ಒಟ್ಟು ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಯೋಜನೆಯನ್ನು ಹಾಕಿಕೊಂಡೆನು. 
ವಿದ್ಯಾಗುರುಗಳಾದ ಡಾ.ಎಂ. ಎಂ. ಕಲಬುರ್ಗಿ ಅವರಿಗೆ ಒಮ್ಮೆ ಪ್ರಾಸಂಗಿಕವಾಗಿ ಈ 
ವಿಷಯವನ್ನು ತಿಳಿಸಿದೆನು. ನನ್ನ ಉತ್ಸಾಹವನ್ನು ಕಂಡು ಸೂಕ್ತ ಸಲಹೆಯನ್ನು ನೀಡಿ 
ಪ್ರೋತ್ಸಾಹಿಸಿದರು. ಅಲ್ಲದೆ ಶಾಸನ ಇಲಾಖೆಯ ಸಂಗ್ರಹದಲ್ಲಿರುವ ಅಪ್ರಕಟಿತ 
ಶಾಸನಗಳನ್ನು ಪ್ರತಿಮಾಡಿಕೊಂಡು ಬರಲು ಅನುಮತಿ ನೀಡುವಂತೆ ಅದರ 
ನಿರ್ದೇಶಕರರಾದ ಡಾ. ಮಾಧವ ಕಟ್ಟಿ ಅವರಿಗೆ ಒಂದು ಪತ್ರ ಬರೆದುಕೊಟ್ಟರು. 
ರಾಯಚೂರು ಜಿಲ್ಲೆಯ ಶಾಸನಗಳು ಪ್ರಕಟಗೊಳ್ಳಬೇಕಾದ ಅವಶ್ಯಕತೆಯನ್ನು 
ಕಲಬುರ್ಗಿಯವರು ತಮ್ಮ ಪತ್ರದಲ್ಲಿ ಸೂಚಿಸಿದ್ದರು. ಸಹೃದಯದ ಡಾ. ಕಟ್ಟಿಯವರಿಗೆ 
ಆ ಸಲಹೆ ಸೂಕ್ತವೆನಿಸಿ ಪ್ರತಿ ಮಾಡಿಕೊಂಡು ಬರಲು ಸಮೃತಿಸಿದರು. ಮುಂದೆ ಈ 
ಇಲಾಖೆಗೆ ಶ್ರೀ ಎಂ. ಡಿ. ಸಂಪತ್‌ ಅವರು ನಿರ್ದೇಶಕರಾಗಿ ಬಂದರು. ಅವರೂ ಇದೇ 
ಬಗೆಯ ಸಹಕಾರವನ್ನು ನೀಡಿದರಲ್ಲದೆ ಅವುಗಳನ್ನು ಪ್ರಕಟಿಸಲು ಒಪ್ಪಿಗೆಯನ್ನೂ ಕೊಟ್ಟರು. 
ಆದ್ದರಿಂದ ಭಾರತೀಯ ಶಾಸನ ಪರಿವೀಕ್ಷಣ ಸಂಸ್ಥೆಗೆ ಅದರ ನಿರ್ದೇಶಕರಿಗೆ ಮತ್ತು 
ಡಾ. ಎಂ. ಎಂ. ಕಲಬುರ್ಗಿಯವರಿಗೆ ನಾನು ತುಂಬ ಖುಣಿಯಾಗಿದ್ದೇನೆ. 


ಕೇಂದ್ರ ಪುರಾತತ್ವ ಸಂಸ್ಥೆ ಸ್ಥಯಿಂದ ನಾನು ಪ್ರತಿ ಮಾಡಿಕೊಂಡು ಬಂದ ಶಾಸನಗಳ 
ಪರಿಶೀಲನೆಗಾಗಿ ಮಾನ್ವಿ ತಾಲೂಕಿನ ಅನೇಕ ಊರುಗಳಿಗೆ ಭೇಟಿಕೊಟ್ಟೆನು. ನನ್ನ ಈ 
ಕ್ಷೇತ್ರಕಾರ್ಯದಲ್ಲಿ ಅಲ್ಲಿಯ ಶಾಸನಗಳ ಪಾಠಗಳನ್ನು ಬರೆದುಕೊಂಡು ಬಂದೆನು. ನನ್ನ 
ಪಾಠದೊಂದಿಗೆ ಸಂಸ್ಥೆಯ ಪಾಠಗಳನ್ನು ತಾಳೆ ನೋಡಿದೆನು. ಪ್ರಾಚ್ಯ ಸಂಸ್ಥೆಯ ಪಾಠಗಳಲ್ಲಿ 
ಕೈಬಿಟ್ಟಿದ್ದ ಅರಸರ ಬಿರುದುಗಳು, ಶಾಪಾಶಯ ಮೊದಲಾದ ಭಾಗಗಳನ್ನು ನನ್ನ ಸಂಗ್ರಹದ 
ಸಹಾಯದಿಂದ ತುಂಬಿಕೊಂಡೆನು. ಈಗ ಶಾಸನಗಳ ಪೂರ್ಣಪಾಠ ಸಿದ್ಧವಾಯಿತು. 
ಮುಂದೆ ಆಯಾ ಶಾಸನಗಳ ಸಾರಾಂಶವನ್ನು ಸ್ಥೂಲವಾಗಿ ಬರೆದು ಆರಂಭದಲ್ಲಿ 
ಜೋಡಿಸಿದೆನು. 





ಪ್ರಸ್ತುತ "ಮಾನ್ವಿ ತಾಲೂಕಿನ ಶಾಸನಗಳು' ಕೃತಿಯಲ್ಲಿ ೧೦೩ ಶಾಸನಗಳಿವೆ. 
ಇದರಲ್ಲಿ ಡಾ. ಪಿ. ಬಿ. ದೇಸಾಯಿ ಅವರು ಪ್ರಕಟಿಸಿದ ಮಾನ್ವಿಯ ಕ್ರಿ. ಶ. ೧೦೫೩ರ 
ಶಾಸನ ಸೇರಿಲ್ಲ. ಇದಲ್ಲದೆ ಈ ತಾಲೂಕಿನ ಇನ್ನೂ ಸುಮಾರು ೮೦ ಶಾಸನಗಳು 
ಪ್ರಕಟಗೊಳ್ಳಬೇಕಾಗಿದೆ. ಅವೆಲ್ಲ ಪ್ರಕಟವಾದಾಗ ಮಾನ್ವಿ ತಾಲೂಕಿನ ಸಮಗ್ರ ಚರಿತ್ರೆ 
ಲಭ್ಯವಾಗುತ್ತದೆ. ಪ್ರಸ್ತುತ ಕೃತಿಯು ಅಂಥ ಪ್ರಯತ್ನಗಳಲ್ಲೊಂದಾಗಿದೆ. 


ಮಾನ್ವಿ ತಾಲೂಕಿನ ಶಾಸನಗಳ ಪ್ರಕಟಣೆಯ ಬಗೆಗೆ ವಿಶೇಷ ಕಾಳಜಿವಹಿಸಿದವರು 
ಹಿರಿಯರಾದ ಶ್ರೀ ಶಾಶ್ವತಸ್ವಾಮಿ ಮುಕ್ಕುಂದಿಮಠರು. ನನ್ನೊಂದಿಗೆ ಕ್ಷೇತ್ರಕಾರ್ಯದಲ್ಲಿ 
ಪಾಲ್ಗೊಂಡ ಸ್ನೇಹಿತರಾದ ಶಿವಕುಮಾರ ಕಿಲ್ಲಾ, ಶ್ರೀಶೈಲ ಜಾಲಿಹಾಳ ಮತ್ತು ಶರಣಬಸವ 
ಕರಡಕಲ್‌ರ ಉಪಕಾರವನ್ನು ಸ್ಮರಿಸುವುದು ನನ್ನ ಕರ್ತವ್ಯವಾಗಿದೆ. ಶಾಸನಗಳ 
ಹಸ್ತಪ್ರತಿಯನ್ನು ಸಿದ್ಧಪಡಿಸಿಕೊಟ್ಟ ಬಾಳಸಂಗಾತಿ ಶುಭಾ ಹಿರೇಮಠಳ ಸಹಾಯವನ್ನು 
ನೆನೆಯದಿರಲಾರೆ. 


ಕನ್ನಡ ಸಾಹಿತ್ಯ ಪರಿಷತ್ತು ಕನಕಪುರ ಸಾಹಿತ್ಯ ಸಮ್ಮೇಳನದಲ್ಲಿ ೬೭ ಪುಸ್ತಕಗಳನ್ನು 
ಪ್ರಕಟಿಸಿಲು ನಿರ್ಧರಿಸಿದ್ದು ಸ್ತುತ್ಕಾರ್ಹವಾಗಿದೆ. ಅದರಲ್ಲಿ ನನ್ನ "ಮಾನ್ವಿ ತಾಲೂ 
ಕಿನ ಶಾಸನಗಳು' ಕೃತಿಯೂ ಆಯ್ಕೆಯಾದುದು ಸಂತೋಷವೆನಿಸಿದೆ. ನನ್ನ 
ಪುಸ್ತಕವನ್ನು ಆಯ್ಕೆ ಮಾಡಿದ ಪರಿಷತ್ತಿನ ಪ್ರಕಟಣ ಸಮಿತಿಯ ಸದಸ್ಯರಿಗೆ ನಾನು 
ಯಣಿಯಾಗಿದ್ದೇನೆ. 


ಡಾ. ಚನ್ನಬಸವ ಹಿರೇಮಠ 


ಪ್ರಸ್ತಾವನೆ 
ಶಾಸನಗಳ ಅಧ್ಯಯನವು ಪಾಶ್ಚಾತ್ಯರು ನಮಗೆ ನೀಡಿದ ಮಹತ್ವದ ಕೊಡುಗೆಗಳಲ್ಲಿ 
ಒಂದು. ಇವರನ್ನು ಅನುಸರಿಸಿಕೊಂಡು ಅನೇಕ ಭಾರತೀಯ ವಿದ್ವಾಂಸರೂ ಈ ಕ್ಷೇತ್ರದಲ್ಲಿ 
ದುಡಿದಿದ್ದಾರೆ. ಕರ್ನಾಟಕದ ಇತರ ಭಾಗಗಳಿಗೆ ಹೋಲಿಸಿದರೆ ಹೈದ್ರಾಬಾದ್‌ ಕರ್ನಾಟಕದ 


ಶಾಸನಗಳ ಸಂಗ್ರಹ ಮತ್ತು ಪ್ರಕಟಣೆ ಅಷ್ಟೊಂದು ತೃಪಿಕರವಾಗಿಲ್ಲ. ಆದರೂ ಈ ದಿಸೆಯಲ್ಲಿ 
ಕೆಲವರು ಶ್ರಮವಹಿಸಿ ಕೆಲಸವನ್ನು ಮಾಡಿದ್ದಾರೆ. 


ರಾಯಚೂರು ಜಿಲ್ಲೆಯ ಶಾಸನಗಳನ್ನು ಮೊತ್ತಮೊದಲಿಗೆ ಸಂಗ್ರಹಿಸಿದ ಕೀರ್ತಿ 
ಕರ್ನಲ್‌ ಮೆಕೆಂದು ಅವರಿಗೆ ಸಲ್ಲುತ್ತದೆ. ಮುಂದೆ ವಾಲ್ಟರ್‌. ಇಲಿಯಟ್‌, ಎಚ್‌.ಕೃಷ್ಣಶಾಸ್ತ್ರಿ 
ಆರ್‌.ಎಲ್‌. ಟರ್ನರ್‌, ಸಿ. ಆರ್‌. ಕೃಷ್ಣಮಾಚಾರಿ, ಡಾ. ಪಿ. ಬಿ. ದೇಸಾಯಿ ಮೊದಲಾದ 
ವಿದ್ದಾಂಸರು ಇಲ್ಲಿಯ ಅನೇಕ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದರು. 


ಡಾ. ಶ್ರೀನಿವಾಸ ರಿತ್ತಿ ಅವರು ಕ್ರಿ.ಶ. ೧೯೫೭ ರಿಂದ ೧೯೬೪ ರವರೆಗೆ 
ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಮತ್ತು ಮಾನ್ವಿ ತಾಲೂಕುಗಳಲ್ಲಿ ಸಂಚರಿಸಿ 
ಸುಮಾರು ೩೩೦ ಶಾಸನಗಳನ್ನು ಸಂಗ್ರಹಿಸಿಹ್ಹಾರೆ. ಈ ಶಾಸನಗಳ ಸಂಕ್ಷಿಪ್ತ ಪರಿಚಯ 
ಶಾಸನ ಇಲಾಖೆಯ ಆಯಾ ವರ್ಷಗಳ ವಾರ್ಷಿಕ ವರದಿಗಳಲ್ಲಿ ಪ್ರಕಟವಾಯಿತೇ ವಿನಃ 
ಅವುಗಳ ಪೂರ್ಣ ಪಾಠ ಪ್ರಕಟವಾಗಲಿಲ್ಲ, ಆದರೆ ಇವುಗಳಲ್ಲಿ ಲಿಂಗಸೂಗೂರು ತಾಲೂಕಿನ 
ನವಿಲೆ,” ಕೀಲಾರಟ್ಟಿ* ಮತ್ತು ಬನ್ನಿಗೋಳ" ಶಾಸನಗಳು ಮಾತ್ರ ಪ್ರಕಟವಾಗಿವೆ. 


ಕರ್ನಲ್‌ ಮೆಕಂಮು ಅವರು ಸಂಗ್ರಹಿಸಿದ ಶಾಸನಗಳಲ್ಲಿ ಹೈದ್ರಾಬಾದ್‌ ಕರ್ನಾಟಕ 
ಪ್ರದೇಶಕ್ಕೆ ಸಂಬಂಧಿಸಿವುಗಳನ್ನು ಈಚೆಗೆ ಡಾ. ವಿ. ಶಿವಾನಂದ ಅವರು ಪ್ರಕಟಿಸಿದ್ದಾರೆ.* 
ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಶಾಸನಗಳೂ ಸೇರಿವೆ. ಅಲ್ಲದೆ ಡಾ. ಚನ್ನಬಸವ - 
ಹಿರೇಮಠರ "ಕುರುಗೋಡು ಸಿಂದರು- ಒಂದು ಅಧ್ಯಯನ ಕೃತಿಯಲ್ಲಿ ಸಿಂಧನೂರು . 
ತಾಲೂಕಿನ ಕೆಲವು ಶಾಸನಗಳು ಪ್ರಕಟವಾಗಿವೆ." ಇತಿಹಾಸ ದರ್ಶನ ಮೊದಲಾದ 
ಗ್ರಂಥಗಳಲ್ಲಿ ಬಿಡಿ ಬಿಡಿಯಾಗಿ ಈ ಜಿಲ್ಲೆಯ ಕೆಲವು ಶಾಸನಗಳು ಪ್ರಕಟವಾಗಿವೆ. ಪ್ರಸ್ತುತ 
"ಮಾನ್ವಿ ತಾಲೂಕಿನ ಶಾಸನಗಳು' ಪುಸ್ತಕವು ಈ ದಿಕ್ಕಿನಲ್ಲಿ ಹೊರಬಂದ ನೂತನ 
ಕೃತಿಯಾಗಿದೆ. 


ರಾಜಕೀಯ ಇತಿಹಾಸ: 





1. El. xxxiv. 10.25, ಕ್ರಿ. ಶೆ. 1014 ಎಪ್ರಿಲ್‌ 5 

2. ಅದೇ. ೩೩೬೪. ೫೦.2, ಕ್ರಿ. ಶೆ. 1046 ಡಿಸೆಂಬರ್‌ 24 

3. ಅದೇ. ೦1. ೫೦.16, ಕ್ರಿ. ಶೆ. 1025 ಅಕ್ಟೋಬರ್‌ 1 

4. ಹೈದ್ರಾಬಾದು ಕರ್ನಾಟಕ ಪ್ರದೇಶದ ಕನ್ನಡ ಶಿಲಾಶಾಸನಗಳು, ವಾರಣಾಸಿ, 1992 

5. ಕುರುಗೋಡು ಸಿಂದರು, ಕೊಪ್ಪಳ, ೧೯೯೫. ಅಲ್ಲದೆ ಇವರ "ರಾಯಚೂರು-ಕೊಪ್ಪಳ 
ಜಿಲ್ಲೆಯ ಶಾಸನಗಳು' (ಮಸ್ಕಿ, ೧೯೯೯)ದಲ್ಲಿ ೫೮ ಶಾಸನಗಳು ಪ್ರಕಟವಾಗಿವೆ. 


೨ ಮಾನ್ವಿ ತಾಲೂಕಿನ ಶಾಸನಗಳು 

ಇಡೀ ಸಾಮ್ರಾಜ್ಯಕ್ಕೆ ಒಡೆಯರಾದವರು ಚಕ್ರವರ್ತಿಗಳು. ಇವರ ಕೆಳಗೆ 
ಮಹಾಮಂಡಳೇಶ್ವರರು ಮತ್ತು ಮಹಾಸಾಮಂತರು ವಿವಿಧ ಪ್ರಾಂತಗಳಲ್ಲಿ ಆಳುತ್ತಿದ್ದರು. 
ಸ ಸಾಮಂತರು ಇಲ್ಲವೆ "ಅರಸರು' ಎಂದು ಕರೆಯಬಹುದು. ಇವರು 
ವಂಶಪರಂಪರೆಯಾಗಿ ಮುಂದುವರೆಯುತ್ತಿದ್ದರು. ಮಾನ್ವಿ ತಾಲೂಕಿನ ಶಾಸನಗಳು 
ಮಾಳ ಕಲ್ಯಾಣ ಚಾಲುಕ್ಕ , ಕಲಚುರಿ "ಮತ್ತು ವಿಜಯನಗರದ ಚಕ್ರವರ್ತಿಗಳ 
ಆಳ್ವಿಕೆಯನ್ನು ಉಲ್ಲೇಖಿಸಿವೆ. ; 


* ಚಕ್ರವರ್ತಿಗಳು: 


ರಾಷ್ಟ್ರಕೂಟರು:- ಬಾದಾಮಿ ಚಾಲುಕ್ಯರನ್ನು ಸರಿಸಿ ಕರ್ನಾಟಕದ ಆಳ್ವಿಕೆಯ 
ಚುಕ್ಕಾಣಿ ಹಿಡಿದವರು ರಾಷ್ಟ್ರಕೂಟರು. ಮಾನ್ವಿ ತಾಲೂಕಿನಲ್ಲಿ ಇವರ ಆಳ್ವಿಕೆಯನ್ನು 
ಉಲ್ಲೇಖಿಸುವ ಅತ್ಯಂತ ಪ್ರಾಚೀನ ಶಾಸನ (ಕ್ರಿ. ಶ. ೮೯೧) ಭೋಗಾವತಿ ಗ್ರಾಮದಲ್ಲಿದೆ". 
ಈ ಅವಧಿಯಲ್ಲಿ ೨ನೇ ಕೃಷ್ಣನು ಆಳುತ್ತಿದ್ದನು. ಆದರೆ ಇದಕ್ಕೂ ಪೂರ್ವದ ಕುರಡಿ ಕ್ರಿ 
ಶ. ೮೬೨ ಮತ್ತು ಬಾಲಗವಾಡ (ಕ್ರಿ. ಶ. ೮೭೮) ದ ಶಾಸನಗಳಲ್ಲಿ ಚಕ್ರವರ್ತಿಯ 
ಉಲ್ಲೇಖವಿಲ್ಲ. ಬಲ್ಲಟಗಿ (ಕ್ರಿ. ಶ. ೧೦ನೇ ಶತಮಾನ) ಮತ್ತು ನುಗಡೋಣಿ ಶಾಸನಗಳು 
ಕ್ರಮವಾಗಿ ಈ ವಂಶದ ನಿತ್ಯವರ್ಷ (೩ನೇ ಗೋವಿಂದ) ಹಾಗೂ ಕನ್ನರದೇವ (೩ನೇಕೃಷ್ಣರ 
ಆಳ್ವಿಕೆಯನ್ನು ಉಲ್ಲೇಖಿಸಿವೆ. ಆದರೆ ೧೦ ನೇ ಶತಮಾನದಲ್ಲಿ ರಚನೆಯಾದ ಬಲ್ಲಟಗಿ, 
ಗೂಗೇಬಾಳೆ, ಪಡಪನದೊಡ್ಡಿ, ಸಿರಿವಾರ ಮತ್ತು ಮಾನ್ವಿಯ ಶಾಸನಗಳಲ್ಲಿ ಚಕ್ರವರ್ತಿಗಳ 
ಹೆಸರಿಲ್ಲ. 


ಕಲ್ಮಾಣ ಚಾಲುಕ್ಕರು:- ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ರಾಯಚೂರು ಜಿಲ್ಲೆಯ 
ರಾಜಕೀಯವಾಗಿ ತುಂಬ ಮಹತ್ವವನ್ನು ಪಡೆಯಿತು. ಕ್ರಿ. ಶ. ೧೦೨೨ ರ ಬಲ್ಲಟಗಿ 
ಶಾಸನವು ಈ ವಂಶದ ಎರಡನೇ ಜಯಸಿಂಹನ ಆಳ್ವಿಕೆಯನ್ನು ಹೇಳಿದೆ. ಇದೂ ಸೇರಿ 
ಒಟ್ಟು ಏಳು ಶಾಸನಗಳು ಈತನ ಆಳ್ವಿಕೆಯನ್ನು ಉಲ್ಲೇಖಿಸಿವೆ. ಇವುಗಳಲ್ಲಿ ತಡಕಲ್ಲು 
ಶಾಸನವು (ಕ್ರಿ. ಶ. ೧೦೩೩) ಚಕ್ರವರ್ತಿಯು ಏತಗಿರಿಯ (ಇಂದಿನ ಯಾದಗಿರಿ) 
ನೆಲೆವೀಡಿನಲ್ಲಿದ್ದನೆಂದು ಹೇಳಿದೆ. ಆದರೆ ನುಗಡೋಣಿ ಶಾಸನವು (ಕ್ರಿ. ಶ. ೧೦೩೪) 
ಚಕ್ರವರ್ತಿಯನ್ನು ಹೆಸರಿಸದೆ ನೇರವಾಗಿ ಸೋಮಲದೇವಿಯನ್ನು ಉಲ್ಲೇಖಿಸಿದೆ. ಇವಳು 
ಜಯಸಿಂಹನ ರಾಣಿ ಎಂಬುದು ಬಲ್ಲಟಗಿಯ (೧೦೩೧) ಮತ್ತೊಂದು ಶಾಸನದಿಂದ 
ಖಚಿತವಾಗಿದೆ. 


ಜಯಸಿಂಹನ ನಂತರ ಪಟ್ಟಕ್ಕೆ ಬಂದ ಮೊದಲನೇ ಸೋಮೇಶ್ವರನ ಆರು 
ಶಾಸನಗಳು ಇಲ್ಲಿವೆ. ಇವುಗಳಲ್ಲಿ ಮೂರು ಶಾಸನಗಳು ಆತನ ರಾಣಿಯರು ದತ್ತಿ ಬಿಟ್ಟುದನ್ನು 
ಉಲ್ಲೇಖಿಸಿವೆ. ಎರಡನೇ ಸೋಮೇಶ್ವರನ ಕಪಗಲ್ಲ ಶಾಸನ (೧೦೬೯) ವು ಈತನ 


x 





6. A.R.LE.B. No. 551/61-62 








ಮಾನ್ವಿ ತಾಲೂಕಿನ ಶಾಸನಗಳು ೩ 
ರಾಣಿ ಪಂಪಾದೇವಿಯನ್ನು ಉಲ್ಲೇಖಿಸಿದೆ. ಇವನ ಆಳ್ವಿಕೆಯ ಇನ್ನೆರಡು ಶಾಸನಗಳು 
ಆತನ ಸಾಮಂತ ಅರಸರು ದಾನ ಬಿಟ್ಟುದನ್ನು ಹೇಳಿವೆ. 


ಚಾಲುಕ್ಯ ವಂಶದಲ್ಲಿ ಅತ್ಯಂತ ಪ್ರಸಿದ್ಧರಾದ ದೊರೆ ಆರನೆಯ ವಿಕ್ರಮಾದಿತ್ಯ 
ಸುಮಾರು ಐವತ್ತು ವರ್ಷಗಳ ಸುದೀರ್ಫ್ಥ- ಆಳ್ವಿಕೆಯಲ್ಲಿ ಅವನು ಬರೆಸಿದ ಶಾಸನಗಳ 
ಸಂಖ್ಯೆಯೂ ಸಾವಿರವನ್ನು ದಾಟಿವೆ. ಮಾನ್ವಿ ತಾಲೂಕಿನಲ್ಲಿ ಅವನ ಆಳ್ವಿಕೆಯನ್ನು 
ಉಲ್ಲೇಖಿಸುವ ೧೩ ಶಾಸನಗಳು ದೊರೆತಿವೆ. ಕಲ್ಲೂರ ಶಾಸನ (೧೦೯೭) ವು 
ಚಕ್ರವರ್ತಿಯು ನರ್ಮದಾ ನದಿಯ ತೀರದಲ್ಲಿ ಬೀಡುಬಿಟ್ಟಿದ್ದಾಗ ತನ್ನ ವಿದ್ಯಾಗುರುಗಳಾದ 
ಸರ್ವಕ್ರತು ಸೋಮಯಾಜೀಯರಿಗೆ ಕಲ್ಲೂರು ಗ್ರಾಮವನ್ನು "ಪಂಚಲಾಂಗೊಲಕ್ರತು'ವಾಗಿ 
ಕೊಟ್ಟುದನ್ನು ಹೇಳಿದೆ. 


ವಿಕ್ರಮಾದಿತ್ಯನ ನಂತರ ಮೂರನೇ ಸೋಮೇಶ್ವರ, ಎರಡನೇ ಜಗದೇಕಮಲ್ಲ 
ಮತ್ತು ಮೂರನೇ ತೈಲಪರು ಆಳ್ವಿಕೆಯನ್ನು ನಡೆಸಿದರು. ಮೂರನೆಯ ತೈಲಪನಿಗೆ 
“ರಕ್ಕಸಗಂಗಿ' ಎಂಬ ಬಿರುದಿದ್ದುದು ಕಲ್ಲೂರು (೧೧೫೦) ಮತ್ತು ಬಲ್ಲಟಗಿ (೧೧೫೧) 
ಶಾಸನಗಳಿಂದ ತಿಳಿಯುತ್ತದೆ. ಈ ತೈಲಪನು ದುರ್ಬಲ ದೊರೆಯಾಗಿದ್ದರಿಂದ 
ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡು ಬರುವುದ್ದು ಸಾಧ್ಯವಾಗಲಿಲ್ಲ. ಈ ಅವಕಾಶವನ್ನು 
ಬಳಸಿಕೊಂಡು ಕಲಚುರಿ ಬಿಜ್ಜಳನು ಸ್ವಯಂ ಚಕ್ರವರ್ತಿಯೆಂದು ಘೋಷಿಸಿಕೊಂಡನು. 
ಆದರೆ ಈ ಮನೆತನದವರೂ ತಮ್ಮ ಆಂತರಿಕ ಕಚ್ಚಾಟ, ಇತರ ಸಾಮಂತರ ಪ್ರಾಬಲ್ಯ 
ಮತ್ತು ಈ ಅವಧಿಯಲ್ಲಿ ನಡೆದ ಶಿವಶರಣರ ಆಂದೋಲನಗಳ ಪರಿಣಾಮವಾಗಿ 
ನಿರ್ನಾಮವಾಯಿತು. ಆಗ ಮತ್ತೆ ಕೆಲವು ವರ್ಷಗಳವರೆಗೆ ಚಾಲುಕ್ಕ ವಂಶದ ನಾಲ್ಕನೇ 
ಸೋಮೇಶ್ವರನು ಆಳ್ವಿಕೆಯನ್ನು ನಡೆಸಿದನು. ಮಾನ್ವಿ ತಾಲೂಕಿನಲ್ಲಿ ಕಲಚುರಿ ವಂಶದ 
ರಾಯಮುರಾರಿ ಸೋವಿದೇವ ಮತ್ತು ಚಾಲುಕ್ಕ ನಾಲ್ಕನೇ ಸೋಮೇಶ್ವರರ ಆಳ್ವಿಕೆಯ 
ಶಾಸನಗಳು ಲಭ್ಯವಾಗಿವೆ. 


ವಿಜಯನಗರದ ಚಕ್ರವರ್ತಿಗಳಲ್ಲಿ ಕೃಷ್ಣದೇವರಾಯ ಮತ್ತು ಸದಾಶಿವರಾಯರ ' 
ಕಾಲದ ಒಂದೊಂದು ಶಾಸನಗಳು ಇಲ್ಲಿವೆ. ಈ ಮುಂದಿನ ಕಾಲಗಳಲ್ಲಿ ರಚನೆಯಾದ 
ಶಾಸನಗಳು ಗಾತ್ರದಲ್ಲಿ ಚಿಕ್ಕವಿದ್ದು, ಜನಸಾಮಾನ್ಯರು ವಿವಿಧ ದೇವಾಲಯಗಳಿಗೆ 
ದಾನಬಿಟ್ಟಿರುವುದನ್ನು ಉಲ್ಲೇಖಿಸುತ್ತವೆ. ಆದರೆ ಅವುಗಳಲ್ಲಿ ಹೆಚ್ಚಿನವು ತ್ರುಟಿತವಾಗಿವೆ. 
ಕೆಲವೊಮ್ಮೆ ಕಾಲನಿರ್ದೇಶನವನ್ನುಳಿದು ಇತರ ಅಂಶಗಳು ಸ್ಪಷ್ಟವಾಗುವುದಿಲ್ಲ. 


ರಾಜಕುಮಾರರು: 


ಚಕ್ರವರ್ತಿಗಳು ಬಹುವಲ್ಲಭರಾಗಿದ್ದರಿಂದ ಅನೇಕ ಪುತ್ರರನ್ನು ಅವರು 
ಪಡೆಯುತ್ತಿದ್ದರು. ಪಟ್ಟದರಾಣಿಯ ಹಿರಿಯ ಮಗ ಅಥವಾ ಚಕ್ರವರ್ತಿಯ ಹಿರಿಯ 
ತಮ್ಮ "ಯುವರಾಜ' ನೆನಿಸಿದರೆ, ಉಳಿದವರು ಕೇವಲ ಕುಮಾರರಾಗಿ ರಾಜ್ಯದ 
ಆಡಳಿತದಲ್ಲಿ ಭಾಗವಹಿಸುತ್ತಿದ್ದರು. ರಾಜ್ಯದ ಆಡಳಿತದಲ್ಲಿ ಚಕ್ರವರ್ತಿ 


೪ ಮಾನ್ವಿ ತಾಲೂಕಿನ ಶಾಸನಗಳು 
ಮೊದಲಸ್ಥಾನದಲ್ಲಿದ್ದರೆ, ಯುವರಾಜನದು ಎರಡನೆಯದಾಗಿತ್ತು. ಇವರ ನಂತರದಲ್ಲಿ 
ಉಳಿದ ರಾಜಕುಮಾರರು "ಕುಮಾರವೃತ್ತಿ'ಯಿಂದ ಆಳುತ್ತಿದ್ದರು. 


ರಾಷ್ಟ್ರಕೂಟ ಎರಡನೇ ಕೃಷ್ಣನ ಆಳ್ವಿಕೆಯಲ್ಲಿ ಆತನ ಮಗ ಜಗತ್ತುಂಗನು 
ಎಡೆದೊರೆ-೨೦೦೦ ವಿಭಾಗವನ್ನು ಅಣುಗ ಜೀವಿತವಾಗಿ ಆಳುತ್ತಿದ್ದನೆಂದು ಭೋಗಾವತಿ 
ಶಾಸನ ಹೇಳಿದೆ.“ ತಂದೆಯ ಆಳ್ವಿಕೆಯಲ್ಲಿಯೇ ಅಕಾಲ ಮೃತ್ಯುವಿಗೆ ತುತ್ತಾದ ಜಗತ್ತುಂಗನು 
ಈ ಭಾಗವನ್ನಾಳುತ್ತಿದ್ದ ಸಂಗತಿ ಭೋಗಾವತಿ ಶಾಸನದಿಂದ ಮಾತ್ರವೇ ತಿಳಿಯುತ್ತದೆ. 


ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ಮಗನಾದ ಎರಡನೇ ತೈಲಪನ ಉಲ್ಲೇಖ 
ಕುರುಡಿ (೧೧೨೩) ಶಾಸನದಲ್ಲಿದೆ. ಮಹಾಮಂಡಳೇಶ್ವರನೆನಿಸಿದ್ದ ಅವನು ಬಹುಶಃ ಈ 
ಪ್ರದೇಶವನ್ನು (ಎಡದೊರೆ-೨೦ ೦೦) ಕುಮಾರವೃತ್ತಿಯಿಂದ ಆಳುತ್ತಿರಬೇಕು. ಕುರುಡಿಯ 
ಮತ್ತೊಂದು ಶಾಸನವು (೧೧೩೮) ಮೂರನೇ. ಸೋಮೇಶ್ವರನ ಆಳ್ವಿಕೆಯಲ್ಲಿ ಆತನ 
ಮಗನಾದ ಮೂರನೇ ತೈಲಪನು ಅಗ್ರಹಾರ ರಾರಾವಿಯಲ್ಲಿ ಒಂದು ವೃತ್ತಿಯನ್ನು 
ನಾಗಲದೇವಿ ಮಾಡಿಸಿದ ದೇವಾಲಯಕ್ಕೆ ದಾನ ನೀಡಿದನೆಂದು ಹೇಳಿದೆ. ಇಲ್ಲಿಯ 
ರಾರಾವಿಯು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿಯಾಗಿರಬೇಕೆ? ಅಥವಾ 
ಮಾನ್ವಿ ತಾಲೂಕಿನಲ್ಲಿ ಆ ಹೆಸರಿನ ಒಂದು ಊರು ಇದ್ದಿತೇ? ಶೋಧಿಸಬೇಕಾಗಿದೆ. 
ಅದೇನೇ ಇರಲಿ ಮೂರನೇ ತೈಲಪನು ತಂದೆಯ ಆಳ್ವಿಕೆಯಲ್ಲಿ ರಾಜಕುಮಾರನಾಗಿ 
ಆಳುತ್ತಿದ್ದುದು ಮಾತ್ರ ಸ್ಪಷ್ಟವಾಗಿದೆ. '` 


ರಾಣಿಯರು: ರಾಜನು ಬಹುಪತ್ನಿಯರನ್ನು ಹೊಂದಿರುವುದು ವೈಭವದ 
ಸಂಕೇತವಾಗಿತ್ತು. ರಾಜಕೀಯ ಭದ್ರತೆಗಾಗಿ, ಮೊದಲನೇ ಹೆಂಡತಿಗೆ ಸಂತಾನ 
ವಿಲ್ಲದುದಕ್ಕಾಗಿ ಬಹುಪತ್ನಿತ್ವ ರೂಢಿಯಲ್ಲಿದ್ದಿತು. ರಾಣಿಯರಲ್ಲಿ ಪಿರಿಯರಸಿ, 
ಪಟ್ಟಮಹಾದೇವಿ ಮತ್ತು ರಾಣಿಯರೆಂಬ ಮೂರು ಗುಂಪುಗಳಿದ್ದುದನ್ನು ಕಾಣುತ್ತೇವೆ. 
ರಾಣಿಯರು ಪ್ರಭುವರ್ಗದ ಪ್ರಮುಖ ವ್ಯಕ್ತಿಗಳಾಗಿದ್ದರೂ ಅವರು “ಯುವರಾಜ' ಮತ್ತು 
ಇತರ “ರಾಜಕುಮಾರ'ರಂತೆ ರಾಜ್ಯದ ಬೇರೆ ಬೇರೆ ವಿಭಾಗಗಳನ್ನು ಆಳುತ್ತಿರಲಿಲ್ಲ. ಬದಲಾಗಿ. 
ಕೆಲವು ಬಿಡಿಬಿಡಿಯಾದ ಅಗ್ರಹಾರ ಇಲ್ಲವೆ ಭತ್ತಗ್ರಾಮಗಳನ್ನು ಮಾತ್ರ ಆಳುತ್ತಿದ್ದರು. 


ಮಾನ್ವಿ ತಾಲೂಕಿನ ಶಾಸನಗಳಲ್ಲಿ ಕಾಣಿಸಿಕೊಳ್ಳುವ ರಾಣಿಯರು ಕೇವಲ ದತ್ತಿ 
ಬಿಡುವಷ್ಟಕ್ಕೆ ಸೀಧಿತರಾಗಿದ್ದಾರೆ. ಅವರು ಇಲ್ಲಿಯ ಅನೇಕ ಅಗ್ರಹಾರಗಳ ಬ್ರಾಹ್ಮಣರಿಗೆ 
ಮತ್ತು ದೇವಾಲಯಗಳಿಗೆ ದತ್ತಿಯನ್ನು ನೀಡಿದ್ದಾರೆ. ಈ ಅಗ್ರಹಾರಗಳು ಅವರ ಆಳ್ವಿಕೆಗೆ 
ಸೇರಿದದುದನ್ನು ಶಾಸನಗಳು ಉಲ್ಲೇಖಿಸುವುದಿಲ್ಲ. ಆದ್ದರಿಂದ ಅವರು ಇಲ್ಲಿಯ ಯಾವ 
ಅಗ್ರಹಾರಗಳನ್ನು ಆಳುತ್ತಿರಲಿಲ್ಲವೆಂದು ಹೇಳಬೇಕಾಗುತ್ತದೆ. 


ಚಾಲುಕ್ಕ ಎರಡನೇ ಜಯಸಿಂಹನ ರಾಣಿ ಮಹಾದೇವಿಯ ಉಲ್ಲೇಖ ಬಲ್ಲಟಗಿ 





7. A.R.LE.B. No. 51/61-62 


“ಮಾನ್ವಿ ತಾಲೂಕಿನ ಶಾಸನಗಳು ೫ 
(೧೦೨೨) ಶಾಸನದಲ್ಲಿದೆ. ಅವಳು ಬಲ್ಲಟಗಿಯ ತ್ರೆಪುರುಷ ದೇವಾಲಯಕ್ಕೆ ಲೋಕಾದಿತ್ಯ 
(ಅಯ್ಯಣವಾಡಿ-೩೦ ೦ರ ಮನ್ನೆಯ)ನಿಂದ ಭೂಮಿಯನ್ನು ಪಡೆದು ದಾನ ಬಿಟ್ಟಿದ್ದಾಳೆ. 
ಈತನ ಮತ್ತೊಬ್ಬ ರಾಣಿ ಸೋಮಲದೇವಿಯ ಉಲ್ಲೇಖ ಬಲ್ಲಟಗಿಯ ಎರಡು (ಕ್ರಿ.ಶ. 
೧೦೨೯ ಮತ್ತು ಕ್ರಿ. ಶ. ೧೦೩೧) ಮತ್ತು ನುಗಡೋಣಿ (೧೦೩೪) ಯ ಒಂದು 
ಶಾಸನದಲ್ಲಿದೆ. ಅವಳು ಕ್ರಮವಾಗಿ ಬಸದಿಗೂ ಮತ್ತು ದಿಗ್ಗಿಗೆ (ಸಿಂಧನೂರು ತಾಲೂಕಿನ 
ದಿದ್ದಿಗೆಯ ಮಧುಸೂದನಭಟ್ಟರಿಗೂ ದಾನ ನೀಡಿದ್ದಾಳೆ. ಈ ಜಯಸಿಂಹನ ಮತ್ತೊಬ್ಬ 
ರಾಣಿ ಬಿಜ್ಜಲದೇವಿಯು ಸುಂಕನೂರು (ಕ್ರಿ.ಶ. ೧೦೩೧) ಮತ್ತು ತಡಕಲ್ಲು (೧೦೩೩) 
ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ. 


ಬಲ್ಲಟಗಿ (ಕ್ರಿ.ಶ. ೧೦೫೮) ಶಾಸನದಲ್ಲಿ ಮೊದಲನೇ ಸೋಮೇಶ್ವರನ ರಾಣಿ 
ಚಾಮಲದೇವಿಯ ಉಲ್ಲೇಖವಿದೆ. ಬಾಗಲವಾಡ (ಕ್ರಿ. ಶ. ೧೦೫೩) ಮತ್ತು ಬಲ್ಲಟಗಿ 
(ಶಾಸನ ಸಂಖ್ಯೆ ೨೪) ಶಾಸನಗಳಲ್ಲಿ ಈತನ ರಾಣಿಯರ ಅಸ್ಪಷ್ಟ ಉಲ್ಲೇಖವಿದೆ. ಇನ್ನು 
ಚಾಲುಕ್ಕ ಎರಡನೇ ಸೋಮೇಶ್ವರನಿಗೆ ಪಂಪಾದೇವಿ ಹೆಸರಿನ ರಾಣಿಯಿದ್ದ ಸಂಗತಿ 
ಕಪಗಲ್ಲು ಶಾಸನದಿಂದ (ಕ್ರಿ. ಶ. ೧೦೬೯) ತಿಳಿಯುತ್ತದೆ. ಆರನೇ ವಿಕ್ರಮಾದಿತ್ಯನ 
ರಾಣಿ ಚಂದಲದೇವಿಯು ಬಲ್ಲಟಿಗಿಯ ಎರಡು ಶಾಸನ (ಕ್ರಿ. ಶ. ೧೧೦೬ ಮತ್ತು ಕ. 
ಶ. ೧೧೧೬) ಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ. ಇದಲ್ಲದೆ ' ಕೃಷ್ಣದೇವರಾಯನ ಇಬ್ಬರು 
ರಾಣಿಯರಾದ ಚಿನ್ನದೇವಿ ಮತ್ತು ತಿರುಮಲದೇವಿಯರ ಉಲ್ಲೇಖ ಚೀಕಲಪರ್ವಿ ಶಾಸನ 
(ಕ್ರಿ.ಶ. ೧೫೨೧) ದಲ್ಲಿದೆ. 


ಚಕ್ರವರ್ತಿಯು ತನ್ನ ಬೇರೆ ಬೇರೆ ರಾಣಿಯರಿಗೆ ಅಗ್ರಹಾರಗಳ ಮೇಲ್ವಿಚಾರಣೆ 
ನೋಡಿಕೊಳ್ಳಲು ನೇಮಿಸುತ್ತಿದ್ದನು. ಇದರಲ್ಲಿ ಅವರ ಸುರಕ್ಷತೆಯೊಂದಿಗೆ ಸವತಿ 
ಮತ್ಸರದಿಂದ ಅವರನ್ನು ದೂರವಿಡುವ ಉಪಾಯವೂ ಅಡಗಿದಂತಿದೆ. ಶಾಸನಗಳಲ್ಲಿ 
ಉಕ್ತವಾದ ರಾಣಿಯರ ನೆಲೆವೀಡುಗಳನ್ನು ಸೂಕ್ಷ ವಾಗಿ ಗಮನಿಸಿದಾಗ ಈ ವಿಷಯ 
ಮನದಟ್ಟಾಗುತ್ತದೆ. ಉದಾಹರಣೆಗೆ ಹಿಂದೆಯೇ ನೋಡಿದಂತೆ ಚಾಲುಕ್ಯ ಎರಡನೇ 
ಜಯಸಿಂಹನ ಮೂವರು ರಾಣಿಯರ ಉಲ್ಲೇಖ ಮಾನ್ವಿ ತಾಲೂಕಿನ ಶಾಸನಗಳಲ್ಲಿದೆ. ' 
ಅವರಲ್ಲಿ ಸೋಮೆಲದೇವಿಯು ಕ್ರಿ. ಶ.'೧೦೩೧ರಲ್ಲಿ ಏತಗಿರಿ (ಯಾದಗಿರಿ)ಯ 
ನೆಲೆವೀಡಿನಲ್ಲಿದ್ದರೆ, ಬಿಜ್ಜಲದೇವಿಯು ಕ್ರಿ. ಶ. ೧೦೩೧ ರಲ್ಲಿ ಪೊಟ್ಟಳಕೆರೆಯ 
ನೆಲೆವೀಡಿನಲ್ಲಿದ್ದಳು. ಆದರೆ ಈ ಬಿಜ್ಜಳ ದೇವಿಯು ಏತಗಿರಿಯ ನೆಲೆವೀಡಿನಲ್ಲಿದ್ದಳು. 
ಇನ್ನು ಮಹಾದೇವಿಯು ಕ್ರಿ. ಶ. ೧೦೨೨ರಲ್ಲಿ ಪುವ್ವರವಳ್ಳಿಯ (ಯುದ್ಧದ ಕಾಲಕ್ಕೆ) 
ನೆಲೆವೀಡಿನಲ್ಲಿದ್ದರೆ, ಕ್ರಿ. ಶ. ೧೦೨೯ರಲ್ಲಿ ಸೋಮಲದೇವಿಯು ಪನ್ನಿರ್ಕೆಯಪ್ಪಯಣ 
(ಅಪ್ಪಯಣ-ಯುದ್ಧಕಾಲಕ್ಕೆ ದ ನೆಲೆವೀಡಿನಲ್ಲಿದ್ದಳು. ಅಂದರೆ ಚಕ್ರವರ್ತಿಯು ಒಂದೊಂದು 
ಯುದ್ದಕ್ಕೆ ಹೋದಾಗ ಅವನ ಜೊತೆಗೆ ಬೇರೆ ಬೇರೆ ರಾಣಿಯರು ತೆರುಳುತ್ತಿದ್ದದನ್ನು 
ಇವು ಸೂಚಿಸುತ್ತವೆ. ಆಗ ಉಳಿದವರು ಸುರಕ್ಷತೆಯ ದೃಷ್ಟಿಯಿಂದ ಅಗ್ರಹಾರ, 
ಗಳಲ್ಲಿರುತ್ತಿರಬೇಕು. ಆದ್ದರಿಂದ ಪ್ರಾಚೀನ ಕರ್ನಾಟಕ ಎಲ್ಲ ರಾಣಿಯರ ನೆಲೆವೀಡುಗಳನ್ನು 


೬ ಮಾನ್ವಿ ತಾಲೂಕಿನ ಶಾಸನಗಳು 
ಸೂಕ್ಷ ವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಆಗ ಚಕ್ರವರ್ತಿಗಳ ಚಲನವಲನ ಮತ್ತು 
ರಾಣಿಯರ ವಿಭಿನ್ನ ಮನೋಧರ್ಮದ ಸೂಕ್ಷ್ಮ ಪದರುಗಳು ಅನಾವರಣಗೊಳ್ಳುವವು. 


ಸಾಮಂತ ಅರಸರು: 


ವಿವಿಧ ಪ್ರಾಂತಗಳಿಗೆ ಒಡೆಯರಾಗಿ ಆಳುತ್ತಿದ್ದವರು ಸಾಮಂತರು. ಆಳುವ 
ದೃಷ್ಟಿಯಿಂದ ಇವರು ಸ್ವತಂತ್ರರಾಗಿದ್ದರೂ ತಮ್ಮ ಮೇಲಿನ ಒಡೆಯವರಿಗೆ ನಿಷ್ಠೆಯಿಂದ 
ಇರಬೇಕಾಗಿತ್ತು. ಕಾಲಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವುದರ ಜೊತೆಗೆ ಚಕ್ರವರ್ತಿಯು 
ಯುದ್ಧಕ್ಕೆ ಹೊರಟಾಗ ಸೈನ್ಯದ ನೆರವನ್ನು ಒದಗಿಸಬೇಕಾಗಿತ್ತು. ತಮ್ಮ ನಿಷ್ಠೆ ಮತ್ತು 
ಪ್ರಾಮಾಣಿಕತೆಯಿಂದ ಮನ್ನಯರಾಗಿದ್ದ ಮಹಾಸಾಮಂತ-ಮಹಾಮಂಡಳೇಶ್ವರಾಗಿ 
ಪದೋನ್ನತಿಯನ್ನು ಪಡೆಯುತ್ತಿದ್ದರು. 


ಎಡೆದೊರೆನಾಡಿನ ಹೈಹಯರು: ಹೈಹಯ ವಂಶದ ಒಂದು ಶಾಖೆಯ ಪ್ರಾಚೀನ 
ಎಡೆದೊರೆ ನಾಡನ್ನು ಆಳುತ್ತಿತ್ತು. ಈ ಶಾಖೆಯ ಮೂಲ ಪುರುಷನ ಬಗ್ಗೆ ಇಲ್ಲಿಯ 
ಶಾಸನಗಳು ಯಾವ ಮಾಹಿತಿಯನ್ನೂ ನೀಡುವುದಿಲ್ಲ. ಡಾ. ಫ್ಲೀಟರು ಕೆಂಭಾವಿಯ ಕ್ರಿ. 
ಶ. ೧೦೫೪ರ ಶಾಸನದ ಸಹಾಯದಿಂದ ಈ ವಂಶದ ಪ್ರಾಚೀನ ಅರಸರನ್ನು ಗುರುತಿಸಲು 
ಪ್ರಯತ್ನಿಸಿದ್ದಾರೆ. ಒಂದನೆಯ ಚಂದನ ಮಗ ನಿಂಬರಸ. ಇವನ ಮಗ ಎರಡನೆಯ 
ಚಂದ. ಈತನ ಮಗನೇ ರೇವರಸ. ಈ ರೇವರಸನ ಉಲ್ಲೇಖ ಕ್ರಿ. ಶ. ೧೦೫೪ರ 
ಮಾನ್ವಿ ಶಾಸನದಲ್ಲಿದೆ.” ಅವನು ಎಡೆದೊರೆ ನಾಡನ್ನು ಆಳುತ್ತಿದ್ದನು. 


ಮಹಾಮಂಡೆಳೇಶ್ವರ ರೇವರಸನು “ಮೂವಡಿಗಂಡ, ಕಾರ್ತವೀರ್ಯ ಕುಳತಿಳಕ, 
ಮಂಡಳಿಕ ಭೀಮ, ರಾಯ, ಕಟಕ ಮುನ್ನಿರಿವ' ಮೊದಲಾದ ಪ್ರಶಸ್ತಿಗಳನ್ನು (ಮಾನ್ವಿ. 
ಶಾಸನ ಸಂಖ್ಯೆ ೨೨) ಧರಿಸಿದ್ದನು. ಅತನೂರು ಶಾಸನವೂ ಅವನು ಎಡೆದೊರೆ-೨೦೦೦ 
ವಿಭಾಗವನ್ನು ಆಳುತ್ತಿದ್ದನೆಂದು ಹೇಳಿದೆ. ಮುಂದೆ ಈ ವಿಭಾಗವನ್ನು ಜೋಯಿಮರಸ 
(ಗೊಬ್ಬೂರು-೧೦೮೫; ಗುತ್ತಿ-೧೦೮೫)ನು ಆಳಿದನು. ಬಾಗಲವಾಡ ಶಾಸನವು (ಕ್ರಿ. 
ಶ. ೧೦೯೬) ಈ ವಂಶದ ಮಹಾಮಂಡಳೇಶ್ವರ ಅಯ್ಕಣದೇವನನ್ನು ಉಲ್ಲೇಖಿಸಿದೆ. 
ಆದರೆ ಅವನ ಆಳ್ವಿಕೆಯ ಪ್ರದೇಶವನ್ನು ಶಾಸನವು ಹೇಳಿಲ್ಲ. 


ಸಿಂಧನೂರು ತಾಲೂಕಿನ ದೇವರಗುಡಿ ಶಾಸನವು (ಕ್ರಿ. ಶ. ೧೧೦೧) 
ಮಹಾಮಂಡಳೇಶ್ವರ ದಶವರ್ಮನು ಎಡೆದೊರೆ ನಾಡನ್ನು ಆಳುತ್ತಿದ್ದನೆಂದು ಹೇಳಿದೆ.” 
ಶಾಸನದಲ್ಲಿ ಈ "ದಶವರ್ಮನ ವಂಶವನ್ನು ಹೇಳಿಲ್ಲ. ಬಹುಶಃ “ಅವನೂ ಹೈಹಯ 
ವಂಶದವನಾಗಿದ್ದು, ತಂದೆಯ ನಂತರ ಈ ಪ್ರದೇಶವನ್ನು ಆಳುತ್ತಿರಬೇಕು. 





8. EI. xii. P.269-291 

9. ಇವನ ಉಲ್ಲೇಖ ಮಾನ್ವಿಯ ಕ್ರಿ. ಶ. ೧೦೫೨ ರ ಶಾಸನದಲ್ಲಿಯೂ ಇದೆ. ವಿವರಗಳಿಗೆ ನೋಡಿ _ 
Hydrabad Archealogical Series No. 18 (Ed) Dr. P. B. Desai, No.5 

10. ಕುರುಗೋಡುಸಿಂದರು-ಒಂದು ಅಧ್ಯಯನ ಪು. 333 








ಮಾನ್ವಿ ತಾಲೂಕಿನ ಶಾಸನಗಳು ೭ 

ಇತರ ಸಾಮಂತರು: ರಾಷ್ಟ್ರಕೂಟ ಮೂರನೇ ಇಂದ್ರನ ಸಾಮಂತನೊಬ್ಬನ 
ಅಸ್ಪಷ್ಟ ಉಲ್ಲೇಖ ಬಲ್ಲಟಗಿ ಶಾಸನದಲ್ಲಿದೆ. ಅಯ್ಯಣವಾಡಿ-೩೦೦ರ ಮನ್ನೆಯ 
ಲೋಕಾದಿತ್ಯನ ಉಲ್ಲೇಖ ಬಲ್ಲಟಗಿ (ಕ್ರಿ. ಶ. ೧೦೨೨) ಶಾಸನದಲ್ಲಿದೆ. ಬಲ್ಲಟಗಿಯ 
ಮತ್ತೊಂದು. ಶಾಸನ (ಕ್ರಿ. ಶ. '೧೦೩೬)ವು "ವಾದಿಗಾ ಗಜಕೇಸರಿ, ಸದ್ಕ್ಯೋಜಾತ'- 
ಮೊದಲಾದ ಬಿರುದಿನ ವ್ಯಕ್ತಿಯೊಬ್ಬನ ಆಳ್ವಿಕೆಯನ್ನು ಹೇಳಿದೆ. ಶಾಸನವು 
ತ್ರುಟಿತವಾಗಿರುವುದರಿಂದ ಆತನ ಹೆಸರು ಮತ್ತು ಆಳ್ವಿಕೆಯ ಪ್ರದೇಶವು ತಿಳಿಯುವುದಿಲ್ಲ. 
ಮರ್ಚೆಡ ಶಾಸನವು (ಕ್ರಿ. ಶ. ೧೦೪೫) ಮಹಾಸಾಮಂತ ದೊರವಡಿಯ ವಾಮರಸನನ್ನು 
ಉಲ್ಲೇಖಿಸಿದೆ. ಅವನು ಹಂಡುಗ ಬೀಡಿನಲ್ಲಿದ್ದಾಗ ಬೀವಯ್ಯನೊಂದಿಗೆ ದತ್ತಿ ಬಿಟ್ಟಿದ್ದಾನೆ. 


ಹೈಹಯ ವಂಶದ ಮಹಾಸಾಮಂತ-ಮನ್ನೆಯ ಅಂಗ್ಯಪರಸನ ಉಲ್ಲೇಖ 
ಅತನೂರು ಶಾಸನ (ಕ್ರಿ. ಶ. ೧೧ನೇ ಶತಮಾನ) ದಲ್ಲಿದೆ. ಅವನು ಯಾವ ವಿಭಾಗವನ್ನು 
ಆಳುತ್ತಿದ್ದನೆಂಬುದು ಶಾಸನದಿಂದ ತಿಳಿಯುವುದಿಲ್ಲ. ಎಡೆದೊರೆ ನಾಡನ್ನು ಆಳುತ್ತಿದ್ದ 
ಮಹಾಮಂಡಳೇಶ್ವರ ರೇವರಸನ ಕೆಳಗೆ ಇವನ ಉಲ್ಲೇಖವಿದೆ. ಆದ್ದರಿಂದ ಅವನು ಈ 
ನಾಡಿನ ಯಾವುದೊ ಒಂದು ಉಪವಿಭಾಗವನ್ನು ಆಳುತ್ತಿರಬೇಕು. ಅಲ್ಲದೆ ಇದೇ ಶಾಸನ 
ಉಲ್ಲೇಖಿಸುವ ಜಕ್ಕರಸನೂ ಸಾಮಂತ ಅರಸನಾಗಿರಬೇಕು. 


ಚಾಲುಕ್ಕ ಎರಡನೇ ಸೋಮೇಶ್ವರನ ಸಾಮಂತ ಮಹಾಮಂಡಳೇಶ್ವರ ಪೆಡೆಕಲು 
ಜಟಾಚೋಳ ಭೀಮ ಮಹಾರಾಜನ ಉಲ್ಲೇಖ ದದ್ದಲ ಶಾಸನ (ಕ್ರಿ. ಶ. ೧೦೬೯) 
ದಲ್ಲಿದೆ. ಅವನು ಬಹುಶಃ ಪೆಡೆಕಲು ವಿಭಾಗವನ್ನು ಆಳುತ್ತಿರಬೇಕು. ಅದು ಇಂದಿನ 
ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ದ್ರೋಣಾಚಲಂ ತಾಲೂಕಿನ ಪೆಡಕಲು 
ಗ್ರಾಮವಾಗಿದೆ. ಚೋಳರು ಚಾಲುಕ್ಕರ ಸಾಮಂತರಾಗಿ ಪೆಡಕಲು-ಆ೦೦ ವಿಭಾಗವನ್ನು 
ಆಳುತ್ತಿದ್ದದು ಅಲ್ಲಿಯ ಶಾಸನಗಳಿಂದ ತಿಳಿಯುತ್ತದೆ”. ಇದೇ ಶಾಸನವು ಹೈಹಯ ವಂಶದ 
ಮಹಾಸಾಮಂತ ಮಾನುವೆಯ ಮಳೆಯಮರಸನನ್ನು ಉಲ್ಲೇಖಿಸಿದೆ. ಆದರೆ ಅವನು ' 
ಯಾವ ವಿಭಾಗವನ್ನು ಆಳುತ್ತಿದ್ದನೆಂಬುದು ಶಾಸನದಿಂದ ತಿಳಿಯುವುದಿಲ್ಲ. 


ಕಲ್ಲೂರು ಶಾಸನವು (ಕ್ರಿ. ಶ. ೧೦೯೭) ಹೈಹಯ ವಂಶದ ಮಹಾಮಂಡಳೇಶ್ವರ 
ಚಂದರಸನನ್ನು ಉಲ್ಲೇಖಿಸಿದೆ. ಆದರೆ ಇವನು ಯಾವ ವಿಭಾಗವನ್ನಾಳುತ್ತಿದ್ದನೆಂಬುದು 
ಶಾಸನದಿಂದ ತಿಳಿಯುವುದಿಲ್ಲ. ಈ ಗ್ರಾಮವನ್ನು ಆರನೇ ವಿಕ್ರಮಾದಿತ್ಯನು ತನ್ನ ಗುರುಗಳಿಗೆ 
ದತ್ತಿಯಾಗಿ ನರ್ಮದಾ ನದಿ ತೀರದಿಂದಲೇ ನೀಡುತ್ತಾನೆ. ಆಗ ಚಂದರಸನೂ ಆ ಊರನ್ನು 
ಬ್ರಾಹ್ಮಣರಿಗೆ ನೀಡಿದನೆಂದು ಶಾಸನ ಹೇಳುತ್ತದ. ಇವನ "ಅಯ್ಯಣಾದಿತ್ಯ' ವೆಂಬ ಬಿರುದು 
ಅವನು ಅಯ್ಯಣದೇವನ ಮಗನೆಂಬುದನ್ನು ಸೂಚಿಸುತ್ತಿರಬೇಕು. ಆದ್ದರಿಂದ 
ಅಯ್ಯಣದೇವನ 'ನಂತರ ಆತನ ಮಗನಾದ ಚಂದರಸನು ಆಳಿದನೆಂದು ಹೇಳಬೇಕಾಗುತ್ತದೆ. 





11. ಜೆ. ಎಂ. ನಾಗಯ್ಯ, ಆರನೇ ವಿಕ್ರಮಾದಿತ್ಯನ ಶಾಸನಗಳು, ಬೆಳಗಾವಿ, ೧೯೯೨, ಪು.೧೨೮ 
ಮತ್ತು ೨೦೧ 


೮ ಮಾನ್ವಿ ತಾಲೂಕಿನ ಶಾಸನಗಳು 

ಬಲ್ಲಟಗಿಯ ಶಾಸನ (ಕ್ರಿ. ಶ. ೧೧೫೧) ವು ಹೈಹಯ ವಂಶದ ಮಹಾ 
ಮಂಡಳೇಶ್ವರ ಘಟ್ಟಿದೇವರಸನನ್ನು ಉಲ್ಲೇಖಿಸಿದೆ. ಇವನು ಯಾವ ವಿಭಾಗವನ್ನು 
ಆಳುತ್ತಿದ್ದನೆಂಬುದು ಶಾಸನದಿಂದ ತಿಳಿಯುವುದಿಲ್ಲ. ಈ ಘಟ್ಟಿದೇವನು ಅನ್ಯಾಂಗನ 
ಮಗನೆಂದು ಶಾಸನವು ಹೇಳಿದೆ. ಬಾಗಲವಾಡ ಶಾಸನ (ಕ್ರಿ. ಶ. ೧೦೮೦):ದಲ್ಲಿ 
ಮಹಾಮಂಡಳೇಶ್ವರ ಬೂಚಿದೇವರಸನ ಉಲ್ಲೇಖವಿದೆ. ಆದರೆ ಇವನು ಯಾವ ವಂಶಕ್ಕೆ 
ಸೇರಿದವನೆಂಬುದು ಶಾಸನದಿಂದ ತಿಳಿಯುವುದಿಲ್ಲ. ಕಲ್ಲೂರು ಶಾಸನವೂ (ಕ್ರಿ. ಶ. 
೧೧೩೫) ಹೈಹಯ ವಂಶದ ಮಹಾಮಂಡಳೇಶ್ವರ ಬೂಚಿದೇವರಸನು 
ಮುದುಗುಂದೂರು-೩೦೦ನ್ನು ಆಳುತ್ತಿದ್ದನೆಂದು ಹೇಳಿದೆ. ಆದ್ದರಿಂದ ಬಾಗಲವಾಡ 
ಶಾಸನೋಕ್ತ ಬೂಚಿದೇವನೂ ಹೈಹಯ ವಂಶಕ್ಕೆ ಸೇರಿರಬೇಕು. ಕಲ್ಲೂರು ಶಾಸನದ 
ಬೂಚಿದೇವನನ್ನು "ಅಯ್ಯಣಾದಿತ್ಯ' ಎಂದು ಕರೆಯಲಾಗಿದೆ. ಈ ಅಯ್ಕಣನು 
ಬೂಚಿದೇವನ ತಂದೆಯಾಗಿರಬೇಕು. ಕಲ್ಲೂರಿನ ಕ್ರಿ. ಶ. ೧೧೪೩ ಮತ್ತು. ಕ್ರಿ. ಶ. 
೧೧೫೦ರ ಶಾಸನಗಳಲ್ಲಿ ಮಹಾಮಂಡಳೇಶ್ವರ ಬೂಚಿದೇವನ ಉಲ್ಲೇಖವಿದೆ. ಇವನು 
ಮೇಲೆ ನೋಡಿದ ಮುದುಗುಂದೂರು ನಾಡಿನ ಅರಸನೇ ಆಗಿರಬೇಕು. 


ಬಾಗಲವಾಡ ಶಾಸನ (ಕ್ರಿ.ಶ. ೧೦೯೬) ಉಲ್ಲೇಖಿಸುವ ಅಯ್ಕಣದೇವನನ್ನೇ 
ಮೇಲಿನ ಕಲ್ಲೂರು ಮತ್ತು ಬಲ್ಲಟಗಿ ಶಾಸನಗಳು ಹೇಳುತ್ತಿರಬೇಕು. ಇದು ನಿಜವಾದರೆ 
ಈ ಅಯ್ಯಣದೇವನು ಮುದುಗುಂದೂರು-೩೦೦ ಪ್ರದೇಶದ ಮೂಲ ಪುರುಷನಾಗಿದ್ದಾನೆ. 
ಆದರೆ ಅವನಿಗೂ ಮತ್ತು ಎಡದೊರೆ-೨೦೦೦ ವನ್ನು ಆಳುತ್ತಿದ್ದ ಹೈಹಯ ಅರಸರ 
ನಡುವಿನ ಸಂಬಂಧವು ತಿಳಿಯುವುದಿಲ್ಲ. 


ಚಾಲುಕ್ಕ ಜಗದೇಕಮಲ್ಲನ ಆಳ್ವಿಕೆಯ ಬಲ್ಲಟಗಿ ಮತ್ತು ಮಾನ್ವಿ ಶಾಸನಗಳು 
ಕ್ರಮವಾಗಿ ಹೈಹಯ ವಂಶದ ಮಹಾಸಾಮಂತ.ಲೋಕರಸ ಹಾಗೂ ಗಂಡರಾದಿತ್ಕರನ್ನು 
ಉಲ್ಲೇಖಿಸಿವೆ. ಆದರೆ ಅವರು ಯಾವ ವಿಭಾಗವನ್ನು ಆಳುತ್ತಿದ್ದರೆಂಬುದು ಶಾಸನಗಳಿಂದ 
ತಿಳಿಯುವುದಿಲ್ಲ. ಹಿರೆಕೊಟ್ಟ್ನೆಕಲ್ಲು ಶಾಸನವೂ (ಕ್ರಿ. ಶ. ೧೧೯೧) ಈ ವಂಶದ. 
ಮಹಾಮಂಡಳೇಶ್ವರ ಮಾನುವೆಯ ಮೈಳುಗಿ ದೇವರಸನನ್ನು ಉಲ್ಲೇಖಿಸಿದೆ. ಅವನ 
ಆಳ್ವಿಕೆಯ ವಿವರಗಳೂ ತಿಳಿಯುವುದಿಲ್ಲ. 


ಕ್ರಿ. ಶ. ೧೩ನೇ ಶತಮಾನದ ಸುಂಕೇಶ್ವರದ ಎರಡು ಶಾಸನಗಳಲ್ಲಿ 
ಮಹಾಮಂಡಳೇಶ್ವರ ಮಲ್ಲಿದೇವರಸನ ಉಲ್ಲೇಖವಿದೆ. ಇದೇ ಕಾಲದ ಗುಡಿಹಾಳ 
ಶಾಸನದಲ್ಲಿ ಮಹಾಸಾಮಂತ ದಾಸಣ್ಣನ ಹೆಸರಿದೆ. ಆದರೆ, ಇವರ ಇತಿವೃತ್ತಗಳು 
ತಿಳಿಯುವುದಲ್ಲ. ವಿಜಯನಗರದ ಚಕ್ರವರ್ತಿ ಸದಾಶಿವರಾಯನ ಮಾನ್ವಿ ಶಾಸನವು (ಕ್ರಿ.ಶ. 
೧೫೫೩) ಮಹಾಮಂಡಳೇಶ್ವರ ಅಳಿಯ ರಾಮರಾಯನನ್ನು ಹೆಸರಿಸಿದೆ. 


ಆಡಳಿತಾಧಿಕಾರಿಗಳು: ' 


ಚಕ್ರವರ್ತಿಯು ತನ್ನ ಸಾಮ್ರಾಜ್ಯದ ವಿವಿಧ ಕರ್ತವ್ಯಗಳನ್ನು ನಿರ್ವಹಿಸಲು 
ಮಂತ್ರಿಗಳನ್ನು ನೇಮಿಸಿಕೊಳ್ಳುತ್ತಿದ್ದನು. ಇದರಂತೆ ವಿವಿಧ ಪ್ರಾಂತಗಳ ಅರಸರೂ ಅನೇಕ 








ಮಾನ್ವಿ ತಾಲೂಕಿನ ಶಾಸನಗಳು ೯ 
ಅಧಿಕಾರಿಗಳನ್ನು ನೇಮಿಸಿಕೊಳ್ಳುತ್ತಿದ್ದರು. ಇವರಲ್ಲಿ ಮಹಾಸಾಮಂತಾಧಿಪತಿ ಮಹಾಪ್ರಚಂಡ 
ದಂಡನಾಯಕ ಶ್ರೇಣಿಯ ಅಧಿಕಾರಿಗಳು ಚಕ್ರವರ್ತಿಯಿಂದ ನಿಯುಕ್ತರಾಗಿದ್ದರೆ, ಇತರರು 
ಪ್ರಾಂತೀಯ ಅರಸರ ಸಹಾಯಕರಾಗಿದ್ದರು. ಕೇಂದ್ರಸರಕಾರದಲ್ಲಿ ಸುಂಕದ ಇಲಾಖೆ, 
ವಿದ್ಯಾ ಇಲಾಖೆ, ರಕ್ಷಣ ಇಲಾಖೆ, ವಿದೇಶಾಂಗ ಇಲಾಖೆ ಮೊದಲಾದ ಬೇರೆ ಬೇರೆ 
ಶಾಖೆಗಳಿದ್ದವು. ಆಯಾ ಇಲಾಖೆಗಳಿಗೆ: ಮಹಾಸಾಮಂತಾಧಿಪತಿ ಮಹಾಪ್ರಪಂಡ 
ದಂಡನಾಯಕರು ಮುಖ್ಯಸ್ಥರಾಗಿದ್ದರು. ಶಾಸನಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನೂ 
ದಂಡನಾಯಕರೆಂದೇ ಕರೆದಿವೆ. ಆದ್ದರಿಂದ ಇವರು ಕೇವಲ ಸೈನ್ಯಾಧಿಕಾರಿಗಳಾಗಿ 
ರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಇವರಲ್ಲಿಯ ಮುಖ್ಯಸ್ಥನನ್ನು ಪ್ರಧಾನ, ಮಹಾಪ್ರಧಾನ, 
ಮಹಾಪ್ರಚಂಡ ದಂಡನಾಯಕ ಎಂಬ ಹೆಸರಿನಿಂದ ಕರೆದಿವೆ. ಇನ್ನು ಈ ಅಧಿಕಾರಿಗಳಿಗೆ 
ಸಂಬಂಧಿಸಿ ಬರುವ "ಆಳುತ್ತಮಿರಿ' ಎಂಬುದನ್ನು ತನ್ನ ಹುದ್ದೆಯನ್ನು ಕು 
ಭಾವಿಸಿಬೇಕು. 


ಆಡಳಿತಾಧಿಕಾರಿಗಳು ದೇವಾಲಯ ಇಲ್ಲವೆ ವ್ಯಕ್ತಿಗಳಿಗೆ ದಾನವನ್ನು ಬಿಡುವಾಗ 
ತಮ್ಮ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆಯಬೇಕಾಗಿದ್ದಿತು. ಕೆಲವೊಮ್ಮೆ ಅವರ 
ಸಮ್ಮುಖದಲ್ಲಿಯೇ ಈ ಕಾರ್ಯವನ್ನು ನಡೆಸುತ್ತಿದ್ದರು. ಮಾನ್ವಿ ತಾಲೂಕಿನ ಶಾಸನಗಳು 
ಮೇಲಾಧಿಕಾರಿಗಳ ಸಮ್ಮುಖದಲ್ಲಿಯೇ ಆಡಳಿತಾಧಿಕಾರಿಗಳು ದಾನ ಬಿಟ್ಟುದನ್ನು ಹೇಳಿದೆ. 


ಕುರಡಿ ಶಾಸನದಲ್ಲಿ ಆರನೇ ವಿಕ್ರಮಾದಿತ್ಯನ ಅಧಿಕಾರಿ ಮಹಾಸಾಮಂತಾಧಿಪತಿ 
ಮಹಾಪ್ರಚಂಡ ದಂಡನಾಯಕ ರವಿಯಣ ಭಟ್ಟನ ಉಲ್ಲೇಖವಿದೆ. ಮೊದಲನೇ 
ಸೋಮೇಶ್ವರನ ಅಧಿಕಾರಿ ಮಹಾಸಾಮಂತಾಧಿಪತಿ ಮಹಾಪ್ರಚಂಡ ದಂಡನಾಯಕ 
ಪೋತಿಮಯ್ಯನ ಉಲ್ಲೇಖ ಅತನೂರು ಶಾಸನದಲ್ಲಿದೆ. ಆದರೆ ಇವರು ಯಾವ ಖಾತೆಯನ್ನು 
ನೋಡಿಕೊಳ್ಳುತ್ತಿದ್ದರೆಂಬುದು ಶಾಸನಗಳಿಂದ ತಿಳಿಯುವುದಿಲ್ಲ. ಕಲ್ಲೂರು ಶಾಸನ (ಕ್ರಿ. 
ಶ. ೧೧೪೩) ದಲ್ಲಿ ಪಟ್ಟ ಸಾಹಣೆ ಹಿರಿಯ ದಂಡನಾಯಕ ಭೀಮಣಯ್ಯನ ಉಲ್ಲೇಖವಿದೆ. 
ಈತನ ಕೆಳಗೆ ಹೆಗ್ಗಡೆ ದಂಡನಾಯಕ ಕಾವರಾಜಯ್ಯನು ಎಡದೊರೆ-೨೦೦೦ ವನ್ನು 
ಆಳುತ್ತಿದ್ದನು. "ಸಾಹಣಿ' ಎಂದರೆ ಪಳಗಿಸುವವನು ಎಡರು ಆದರೆ “ಪಟ್ಟಸಾಹಣಿ' 
ಎಂದರೆ ಏನೆಂದು ಗೊತ್ತಾಗುವುದಿಲ್ಲ. ಬಹುಶಃ ಅವನು ಸೇನಾಧಿಪತಿಯಾಗಿರಬೇಕು. 
ಅಂದರೆ ಇವರು ರಕ್ಷಣಾ ಇಲಾಖೆಗೆ ಸೇರಿದ ಅಧಿಕಾರಿಗಳಾಗಿದ್ದಾರೆ. ಶ್ರೀಮದಯ್ಯ 
- ಮಹಾಪ್ರಧಾನ ದಂಡನಾಯಕನ ಉಲ್ಲೇಖ ಕುರಡಿ ಶಾಸನ (ಕ್ರಿ. ಶ. ೧೧೪೮) ದಲ್ಲದೆ 
ಈತನ ಕೆಳಗೆ ಹಿರಿಯಗೊಬ್ಬೂರ ಅಚ್ಚಿನ ಮೊಳೆಯ ಅಸ್ಪಷ್ಟ ಉಲ್ಲೇಖದ ನಾಯಕನಿದ್ದನು. 
ಆದ್ದರಿಂದ ಇವರು ಭಂಡಾರದ ಅಧಿಕಾರಿಗಳಾಗಿದ್ದಾರೆ. 


"ಪಸಾಯಿತ' ಹೆಸರಿನ ಅಧಿಕಾರಿಗಳಿದ್ದುದು ಶಾಸನಗಳಿಂದ ತಿಳಿಯುತ್ತದೆ. ಆದರೆ 
ಇವರ ಹುದ್ದೆಗಳು ಗೊತ್ತಾಗುವುದಿಲ್ಲ. ಮಾನ್ವಿ ತಾಲೂಕಿನ ಶಾಸನಗಳು "ಅಧಿಷ್ಠಾಯಕ 
ಪಸಾಯತ ಅಣ್ಣಲದೇವರಸ (ಬೇವಿನೂರು) ಅಯ್ಯಣವಾಡಿನಾಡ ಹೆಗ್ಗಡೆ- ದಂಡನಾಯಕ- ' 


೧೦ ಮಾನ್ವಿ ತಾಲೂಕಿನ ಶಾಸನಗಳು 
ಪಸಾಯಿತ ಸುರಗಿ ವೆಣ್ಣಮರಸ (ಕಲ್ಲೂರು-ಕ್ರಿ. ಶ. ೧೦೫೦) ರನ್ನು ಹೆಸರಿಸಿವೆ. ಬಹುಶಃ 
ಇವರು ಕೇಂದ್ರ ಸರಕಾರ (ಚಕ್ರವರ್ತಿ)ದ ಅಧಿಕಾರಿಗಳಾಗಿರಬೇಕು. 


ಆಡಳಿತಾಧಿಕಾರಿಗಳು ತಮ್ಮಕಾರ್ಯ ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಮೂಲಕ 
ಉನ್ನತ ಹುದ್ದೆಯನ್ನು ಹೊಂದುತ್ತಿದ್ದರು. ಕುರುಡಿ ಶಾಸನಗಳು (ಕ್ರಿ. ಶ. ೧೧೨೩ ಮತ್ತು 
ಕ್ರಿ. ಶ. ೧೧೩೮) ಮಹಾಪ್ರಧಾನ ದಂಡನಾಯಕ ನಿಂಬಣಯ್ಯನು ತನ್ನ ಸಚ್ಚಾರಿತ್ರ್ಯದಿಂದಲೇ 
ಮುಂದೆ ಬಂದನೆಂದು ಹೇಳಿವೆ. ಅವನು ಶಸ್ತ್ರ, ಶಾಸ್ತ್ರ ಸಾಹಿತ್ಯ ಮೊದಲಾದ ಕಲೆಗಳಲ್ಲಿ 
ಪರಿಣಿತನಾಗಿದ್ದನು. 


ಪ್ರಾಂತೀಯ ಅರಸರೂ ತಮ ವಿಭಾಗದ ಆಡಳಿತವನ್ನು ನೋಡಿಕೊಳ್ಳಲು ಕೆಲವು 
ಅಧಿಕಾರಿಗಳನ್ನು ನೇಮಿಸಿಕೊಳ್ಳುತ್ತಿದ್ದರು. ಹೈಹಯ ವಂಶದ ಬೂಚಿದೇವನ ಹೆಗ್ಗಡೆ 
ಮಲ್ಲದೇವರಸ ಮತ್ತು ಕೊಪ್ಪರಸರು 'ಆಲ್ಲೂರು-ಕ್ರಿ ಕ್ರಿ. ಶ. ೧೧೫೦) ಹೆಜ್ಜುಂಕ, ಬಿಲ್ಕೊಡೆ 
ಹಾಗೂ ವಡ್ಡರಾವುಳ' ಸುಂಕವನ್ನು ನೋಡಿಕೊಳ್ಳುತ್ತಿದ್ದರು. ಇದೇ ವಂಶದ ಮತ್ತೊಬ್ಬ 
ಬೂಚಿದೇವನ ಮಹಾಪ್ರಧಾನ ತಂತ್ರಪಾಳ xಕಣನ ಮತ್ತು ಹೆಗ್ಗಡೆ ಚವುಡಣನ ಉಲ್ಲೇಖ 
ಕಲ್ಲೂರಿನ ಶಾಸನ (ಕ್ರಿ, ಶ. ೧೦೮೦) ದಲ್ಲಿದೆ. ಹೈಹಯ. ವಂಶದ ಅಸ್ಪಷ್ಟ ಉಲ್ಲೇಖದ 
ಅರಸನ ಅಧಿಕಾರಿಗಳಾದ ಪೆರ್ಗಡೆ ಮಾರಮಯ ಮತ್ತು ಪೆರ್ಗಡೆ x x ಳಯ್ಕರ ಉಲ್ಲೇಖ 
ಸಿರಿವಾರದ ಶಾಸನ (ಕ್ರಿ. ಶ. ೧೦೯೬) ದಲ್ಲಿದೆ. 


ಮಾನ್ವಿ ತಾಲೂಕಿನ ಶಾಸನಗಳಲ್ಲಿ ಕಾಣಿಸಿಕೊಳ್ಳುವ ಇತರ ತುತ್ತು 
ಎರಡನೇ ಜಯಸಿಂಹನ ರಾಣಿ ಮಹಾದೇವಿಯ ತಂತ್ರಪಾಳ ಮಲ್ಲಯ್ಯ (ಬಲ್ಲಟಗಿ ಕ್ರಿ. 
ಶ. ೧೦೨೨); ದಂಡನಾಯಕ ಚಾಕಿಮಯ್ಯ (ನುಗಡೋಣಿ ಕ್ರಿ. ಶ. ೧೦೩೪); ಹೆಗ್ಗಡೆ 
ಚವುಡಣ (ಕಲ್ಲೂರ-ಕ್ರಿ -ಕ್ರಿ. ಶ. ೧೧೩೫); 0ಟಸವತ್ತ ನಾಡ ತಂತ್ರಪಾಳ ಗಂಗರ ಚವುಂಡಯ್ಯ 
(ಮಾನ್ವಿ - ಕ್ರಿ. ಶ. ೧೧ನೇ ಶತಮಾನ) ಮತ್ತು ಅಸ್ಪಷ್ಟ ಉಲ್ಲೇಖದ ಹೆಜ್ಜುಂಕದಧಿಕಾರಿ 
(ಗೂಗೇಬಾಳ-ಕ್ರಿ. ಶ. ೧೧೭೫) ಗಳು ಪ್ರಮುಖರಾಗಿದ್ದಾರೆ. 


ಅಗ್ರಹಾರ-ಭತ್ತಗ್ರಾಮ: 


ಒಂದು ಗ್ರಾಮವನ್ನು ಬ್ರಾಹ್ಮಣರ ಉಪಭೋಗಕ್ಕಾಗಿ ಸರ್ವಭಾದಾಪರಿಹಾರವಾಗಿ 
ಚಕ್ರವರ್ತಿಗಳು ಬಿಟ್ಟುಕೊಡುತ್ತಿದ್ದರು. ಇಂಥ ಗ್ರಾಮಗಳನ್ನು ಅಗ್ರಹಾರ ( ಅಗ್ರ,ಶ್ರೇಷ್ಟ- 
ಆಹಾರ- ಸ್ಥಳ) ಗಳೆಂದು ಕರೆಯುತ್ತಿದ್ದರು. ಇವುಗಳ ಮೇಲೆ ಯಾವ ಅರಸರೂ ದಾಳಿಯನ್ನು 
ಮಾಡುತ್ತಿರಲಿಲ್ಲ. ಬದಲಾಗಿ ಅಲ್ಲಿನ ಬ್ರಾಹ್ಮಣರಿಗೆ, ದೇವಾಲಯಗಳಿಗೆ ದಾನಗಳನ್ನು 
ಬಿಡುತ್ತಿದ್ದರು. ಅಗ್ರಹಾರದ ಬ್ರಾಹ್ಮಣರನ್ನು ಮಹಾಜನ, ಅಶೇಷ ಮಹಾಜನರೆಂದು 
ಕರೆಯಲಾಗಿದೆ. 


` ಮಾನ್ವಿ ತಾಲೂಕಿನ ಕುರುಡಿ, ಕೊಟ್ಟೆಕಲ್ಲು ಕಲ್ಲೂರು, ಕಲ್ಮಲ, ಕಪಗಲ್ಲು, 
ಬಲ್ಲಟಗಿ, ತಡಕಲ, ಬೇವಿನೂರುಗಳು ಅಗ್ರಹಾರ ಅಥವಾ ಭತ್ತಗ್ರಾಮಗಳಾಗಿದ್ದವೆಂದು 
ಶಾಸನಗಳು ಹೇಳಿವೆ. ಅಗ್ರಹಾರ ಮತ್ತು ಭತ್ತಗ್ರಾಮಗಳಲ್ಲಿ ಹೆಚ್ಚಿನ ವ್ಯತ್ಕಾಸವಿರಲಿಲ್ಲ. 





ಮಾನ್ವಿ ತಾಲೂಕಿನ ಶಾಸನಗಳು ೧೧ 
ಬ್ರಾಹ್ಮಣರು ಸಾಮಾನ್ಯವಾಗಿ ವಿದ್ಯಾವಂತರಾಗಿದ್ದರಿಂದ ಅಗ್ರಹಾರಗಳಲ್ಲಿ ಶೈಕ್ಷಣಿಕ 
ಚಟುವಟಿಕೆಗಳು ನಡೆಯುತ್ತಿದ್ದವು. ಕೆಲವೊಮ್ಮೆ ಇತರರು ಕಟ್ಟಿಸಿದ ದೇವಾಲಯಕ್ಕೆ 
ಅವರೂ ದಾನವನ್ನು ಬಿಡುತ್ತಿದ್ದರು. ನಿಂಬಣ ದಂಡನಾಯಕನು ಹಿಂದೆ ಚಂದ್ರಶೇಖರ 
ಭಟ್ಟರಿಗೆ ಭೂಮಿಯನ್ನು ದಾನವಾಗಿ ನೀಡಿದ್ದು, ನಂತರ ಅದರಲ್ಲಿಯ ಅರ್ಧ ವೃತ್ತಿಯನ್ನು 
ಕೊಮ್ಮಣಯ್ಯನಿಂದ ಮರಳಿ ಕ್ರಯಕ್ಕೆ ಕೊಂಡು ದಾನವಾಗಿ ಬಿಟ್ಟನೆಂದು ಕುರುಡಿ ಶಾಸನ 
(ಕ್ರಿ. ಶ. ೧೧೨೩) ಹೇಳಿದೆ. ಕುರುಡಿಯ ಮತ್ತೊಂದು ಶಾಸನವು (ಕ್ರಿ. ಶ. ೧೧೧೯) 
ಮಧುವಪಯ್ಯ ನಾಯಕನು ಕಟ್ಟಿಸಿದ ವಾಸುದೇವ ದೇವಾಲಯಕ್ಕೆ ಬ್ರಾಹ್ಮಣರೂ ದಾನ 
ಬಿಟ್ಟರೆಂದು ಹೇಳಿದೆ. ಕಲ್ಲೂರಿನ (ಕ್ರಿ. ಶ. ೧೧೩೫) ಮಾರಟೇಶ್ವರ ದೇವಾಲಯಕ್ಕೆ 
ದಾನ ಬಿಡುವಾಗ ಅಲ್ಲಿನ ಅಶೇಷ ಮಹಾಜನಗಳು ಉಪಸ್ಥಿತರಿದ್ದರು. 


ಆಡಳಿತ ವಿಭಾಗಗಳು: 


ಆಡಳಿತ ಅನುಕೂಲಕ್ಕಾಗಿ ಚಕ್ರವರ್ತಿಯು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು 
ಅನೇಕ ವಿಭಾಗಗಳನ್ನಾಗಿ ವಿಂಗಡಿಸಿದ್ದನು. ಪ್ರಾಚೀನ ಕಾಲದಲ್ಲಿ ಅವುಗಳನ್ನು ಸಂಖ್ಯೆಯ 
ಮೂಲಕ ಹೆಸರಿಸಲಾಗುತ್ತಿತ್ತು. ಇವು ಆಯಾ ವಿಭಾಗಗಳು ಒಳಗೊಂಡಿದ್ದ ಗ್ರಾಮಗಳ 
ಸಂಖ್ಯೆಯನ್ನು ಸೂಚಿಸುತ್ತಿದ್ದವು. ಮಾನ್ವಿ ತಾಲೂಕನ್ನೊಳಗೊಂಡು ಇಂದಿನ ರಾಯಚೂರು 
ಜಿಲ್ಲೆಯು ಪ್ರಾಚೀನ ಎಡೆದೊರೆ-೨೦೦೦ ನಾಡಿನಲ್ಲಿ ಸಮಾವೇಶಗೊಂಡಿತ್ತು. ಡಾ. 
ಫ್ಲೀಟರು ಇದರ ಗಡಿಯನ್ನು ಕುರಿತು "“ಉತ್ತರಕ್ಕೆ ಕೃಷ್ಣಾನದಿ, ದಕ್ಷಿಣಕ್ಕೆ ತುಂಗಭದ್ರ 
ನದಿಗಳ ನಡುವಿನ ಪ್ರದೇಶ” ಎಂದು ಹೇಳಿದ್ದಾರೆ.”* ಮುಂದಿನ ವಿದ್ವಾಂಸರು ಈ 
ಮೇರೆಯನ್ನೇ ಎಡದೊರೆ ಪದದ ನಿಷ್ಟತ್ತಿಯೆಂದು ತಪ್ಪಾಗಿ ಅರ್ಥೈಸುತ್ತ ಬಂದಿದ್ದಾರೆ. 
ಅಂದರೆ ಎರಡು ನದಿಗಳ ನಡುವಿನ ಪ್ರದೇಶದವೇ ಎಡದೊರೆನಾಡು ಎಂದು ಸರಳೀ 
ಕರಿಸಿದ್ದಾರೆ. 


ಬನವಾಸಿನಾಡಿನಲ್ಲಿ ಎಡದೊರೆ-೭೦ ಮತ್ತು ಗಂಗವಾಡಿ ನಾಡಿನಲ್ಲಿ 
ಎಡತ್ತೊರೆ-೧೦೦೦ ವೆಂಬ ವಿಭಾಗಗಳಿವೆ. ಮೈಸೂರು ಜಿಲ್ಲೆಯ ಎಡದೊರೆ ಹೆಸರಿನ 
ಗ್ರಾಮವೇ ಗಂಗವಾಡಿನಾಡಿನ ಎಡೆತೊರೆ-೧೦ ೦೦ ವಿಭಾಗದ ಮುಖ್ಯ ಪಟ್ಟಣವಾಗಿದೆ.”* 
ಕೊಪ್ಪಳ ಜಿಲ್ಲೆಯಲ್ಲಿ "ಎಡೆಯಹಳ್ಳಿ' ಹೆಸರಿನ ಗ್ರಾಮವಿದೆ” ಈ ಎಲ್ಲ ಗ್ರಾಮಗಳು 
ಯಾವುದೊ ನದಿಯ ಪಕ್ಕದಲ್ಲಿ ಬೆಳೆದು ನಿಂತಿವೆ. ಆದ್ದರಿಂದ ಅವುಗಳನ್ನು ತೊರೆಯ 
ಸಮೀಪದ ಗ್ರಾಮಗಳು ಎಂಬ ಅರ್ಥದಲ್ಲಿ “ಎಡದೊರೆ' ಎಂದು ಕರೆಯಲಾಗಿದೆ. 
ರಾಯಚೂರು ಜಿಲ್ಲೆಯ ಶಾಸನಗಳಲ್ಲಿ ಕಾಣಿಸಿಕೊಳ್ಳುವ ಎಡೆದೊರೆಯೂ ಅದೇ ಹೆಸರಿನ 
ಗ್ರಾಮವಾಗಿದೆ. ಮುಂದೆ ೧೧ನೇ ಶತಮಾನದಿಂದ ಈ ಎಡೆದೊರೆ ೨೦೦೦ನಾಡಿನ 


12. ೯.112 ೫೦.32 ॥. 296 333 

13. ನಮ್ಮ ಜಿಲ್ಲೆ ಒಂದು ಐತಿಸಾಹಿಕ ಪರಿಚಯ ಡಾ. ಚನ್ನಬಸವ ಹಿರೇಮಠ ಮಸ್ಕಿ, ೧೯೯೬, 
ಪು. ೯-೧೯ ಮತ್ತು ಸುದ್ದಿ ಮೂಲ ಪತ್ರಿಕೆ ದಿನಾಂಕ ೫-೪-೯೮ರ “ಎಡೆದೊರೆ ಣದ 

ನಿಷ್ಟತ್ತಿ' ಲೇಖನ ಡಾ. ಚನ್ನಬಸವ ಹಿರೇಮಠ 

14. ಶಾಸನ ಪರಿಚಯ (ಸಂ) ಡಾ. ಪಿ. ಬಿ. ದೇಸಾಯಿ, ಶಾಸನ 49, ಪು. 65-66 


೧೨ ಮಾನ್ವಿ ತಾಲೂಕಿನ ಶಾಸನಗಳು 


ರಾಜಧಾನಿಯು ಇಂದಿನ ಲಿಂಗಸೂಗೂರು ತಾಲೂಕಿನ ಮಸ್ಕಿಗೆ ಸ್ಥಳಾಂತರವಾಯಿತು.”* 


ಮಾನ್ವಿ ತಾಲೂಕಿನ ಶಾಸನಗಳು ಅಯ್ಯಣವಾಡಿ-೩೦ ೦, ಮೊಸಳೆಕಲ್ಲು-೩ 0೦ ಜೆ 
ಗೋರಿಕಲ್ಲು-೧೨, ಮುದುಗುಂದೂರು-೩೦೦, ನಿಟ್ಟರವೆ-೭೦ ವಿಭಾಗಗಳನ್ನು 
ಉಲ್ಲೇಖಿಸಿವೆ. 


ಆಯ್ಕಣವಾಡಿ-೩೦೦: ಕುರುಡಿ ಶಾಸನವು (ಕ್ರಿ.ಶ. ೧೦೭೯) “ನೆಗಳ್ಹಯ್ಯಣ 
ವಾಡಿ ನಾಳ್ಯಳಂ ಕ್ರಿತಿಯೆನೆಸೆದ ರೂಡಿ” ಎಂದು ಹೇಳಿದೆ. ಇಂದಿನ ದೇವದುರ್ಗ ತಾಲೂಕಿನ 
ಗೊಬ್ಬೂರು ಅಯ್ಯಣವಾಡಿ ನಾಡಿನ ಅಗ್ರಹಾರವಾಗಿತ್ತೆಂದು ಅಲ್ಲಿಯ ಶಾಸನ ಹೇಳಿದೆ". 
ಅಂದರೆ ಇಂದಿನ ಮಾನ್ವಿ ರಾಯಚೂರು ಮತ್ತು ದೇವದುರ್ಗ ತಾಲೂಕಿನ ಅನೇಕ ಹಳ್ಳಿಗಳು 
ಈ ವಿಭಾಗದಲ್ಲಿ ಸಮಾವೇಶಗೊಂಡಿದ್ದವೆಂದು ಹೇಳಬಹುದು. ಆದರೆ ಈ ಅಯ್ಯಣ 
ವಾಡಿಯ ಮುಖ್ಯಪಟ್ಟಣವನ್ನು ಗುರುತಿಸಲು ಸಾಧ್ಯವಾಗಿಲ್ಲ, 


ಮೊಸಳೆಕಲ್ಲು-೩೦೦: ಇಂದಿನ ದೇವದುರ್ಗ ತಾಲ್ಲೂಕಿನ ಮೊಸರಕಲ್ಲು ಗ್ರಾಮವೇ 
ಪ್ರಾಚೀನ ಮೊಸಳೆಕಲ್ಲು-೩೦ ೦ರ ಮುಖ್ಯಪಟ್ಟಣವಾಗಿದೆ. ನುಗಡೋಣಿ ಶಾಸನವು (ಕ್ರಿ.ಶ. 
೧೦೩೪) "ಎಡೆದೊರೆ-.೨೦ ೦೦ ದೊಳಗಣ ಮೊಸಳಿಕಲ್ಲು-೩೦ ೦ ರ ಬಳಿಯ ಭತ್ತಗ್ರಾಮ 
ಬಳ್ಳನಿಟ್ಟಿಗೆ' ಎಂದು ಹೇಳಿದೆ. ಬಲ್ಲಟಗಿಯ ಶಾಸನಗಳಲ್ಲೂ (ಕ್ರಿ. ಶ. ೧೦೩೬ ಮತ್ತು 
ಕ್ರಿ.ಶ. ೧೦೫೮) ಈ ವಿಭಾಗದ ಉಲ್ಲೇಖವಿದೆ. 


ಗೋರಿಕಲ್ಲು ೧೨: ಇದು ಮೊಸಳೆಕಲ್ಲು-೩೦೦ರ ಉಪವಿಭಾಗ. ಕಪಗಲ್ಲು 
ಶಾಸನವು (ಕ್ರಿ. ಶ. ೧೦೬೯) ಮೊಸಳಿಕಲ್ಲು-೩೦೦ರ ಬಳಿಯ ಕಂಪಣ ಗೋರಿಕಲ್ಲು-೧೨ 


ರಲ್ಲಿಯ ಭತ್ತಗ್ರಾಮ ಕಪಗಲ್ಲು ಎಂದು ಹೇಳಿದೆ. ಇಂದಿನ ಮಾನ್ವಿ ತಾಲೂಕಿನ ಗೋರ್ಕಲ್ಲು 


ಗ್ರಾಮವೇ ಪ್ರಾಚೀನ ಗೋರಿಕಲ್ಲು-೧೨ರ ಮುಖ್ಯ ಪಟ್ಟಣವಾಗಿದೆ. 


ಒಟ್ಟಿನಲ್ಲಿ ದೇವದುರ್ಗ ತಾಲ್ಲೂಕಿನ ಮೊಸರಕಲ್ಲು ಗ್ರಾಮವನ್ನೊಳಗೊಂಡು, 
ಮಾನ್ವಿ ತಾಲ್ಲೂಕಿನ ಬಲ್ಲಟಗಿ, ಗೋರ್ಕಲ್ಲು ಮತ್ತು ಕಪಗಲ್ಲುಗಳು ಈ ವಿಭಾಗದಲ್ಲಿ 
ಸಮಾವೇಶಗೊಂಡಿದ್ದವೆಂದು ಹೇಳಬೇಕಾಗುತ್ತದೆ. 


ಮುದುಗುಂದೂರು-೩೦೦: ಕಲ್ಲೂರು ಶಾಸನ (ಕ್ರಿ. ಶ. ೧೧೩೫) ದಲ್ಲಿ ಈ 
ವಿಭಾಗದ ಉಲ್ಲೇಖವಿದೆ. ಅದನ್ನು ಹೈಹಯ ವಂಶದ ಅರಸರು ಆಳುತ್ತಿದ್ದರು. ಚಾಲುಕ್ಕ 
ಒಂದನೇ ಸೋಮೇಶ್ವರನ ಕಾಲದ ಅತನೂರು ಶಾಸನವು ಮಹಾಪ್ರಚಂಡ ದಂಡನಾಯಕ 
ಪೋತಿಮಯ್ಯನು ದಾನ ಬಿಡುವಾಗ ಹೈಹಯ ವಂಶದ ಅಂಗ್ಯಪರಸ ಮತ್ತು 
ಮುದುಗುದೂರು ಪಲ್ಲೇಶ್ವರ ದೇವಾಲಯದ ಸ್ಥಾನಪತಿಗಳೂ ಉಪಸ್ಥಿತರಿದ್ದರೆಂದು ಹೇಳಿದೆ. 
ಗೊಬ್ಬೂರು ಶಾಸನ (ಕ್ರಿ. ಶ. ೧೦೮೫) ದಲ್ಲಿ “x ೩ ಗುಂಡೂರು ಮುಂನೂರರ ಬಳಿಯ 
ಹಳ್ಳಿಸಿಂಕೆ”ಯ ಉಲ್ಲೇಖವಿದೆ.” ಇಲ್ಲಿಯ ತ್ರುಟಿತ ಭಾಗವನ್ನು “ಮುದುಗುಂದೂರು” 


15. ನೋಡಿ. ಕಾಯಕ ಸಿರಿ (ಸ್ಮರಣಸಂಚಿಕೆ), ಗಂಗಾವತಿ, 1996, ಪು. 29 
16. ಪೂವೋಕ್ತ, ಡಾ. ವಿ. ಶಿವಾನಂದ, ಪು. 203 





ಮಾನ್ವಿ ತಾಲೂಕಿನ ಶಾಸನಗಳು ೧೩ 
ಎಂದು ಕಟ್ಟಿಕೊಡಬಹುದು. ಜೋಯಿಮರಸನು ಈ ವಿಭಾಗವನ್ನೊಳಗೊಂಡು ಎಡೆದೊರೆ 
ನಾಡನ್ನು ಆಳುತ್ತಿದ್ದನೆಂದು ಮೇಲಿನ ಗೊಬ್ಬೂರು ಶಾಸನ ಹೇಳಿದೆ.. 


ನಿಟ್ಟರವೆ-೭೦: ಕುರುಡಿ ಶಾಸನ (೧೧೧೯) ಉಲ್ಲೇಖಿಸುವ ಈ ವಿಭಾಗವು 
ಎಡೆದೊರೆ ನಾಡಿನ ಕೆಳವಾಡಿ-೩ ೦೦ರ .ಉಪವಿಭಾಗವಾಗಿರಬೇಕು. ಸಿಂಧನೂರು 
ತಾಲ್ಲೂಕಿನ ಮುಕ್ಕುಂದ ಗ್ರಾಮವು ಇದರಲ್ಲಿನ ಒಂದು ಅಗ್ರಹಾರವಾಗಿದೆ. 


ಕರಡಿಕಲ್ಲು-೩೦೦:- ಇದು ಎಡೆದೊರೆ ನಾಡಿನ ಉಪವಿಭಾಗವಾಗಿದೆ. ಇಂದಿನ 
ಲಿಂಗಸೂಗೂರು ತಾಲ್ಲೂಕಿನ ಕರಡಿಕಲ್ಲು ಗ್ರಾಮವೇ ಈ ವಿಭಾಗದ ಮುಖ್ಯ ಪಟ್ಟಣವಾಗಿದೆ. 
ಕುರುಡಿ ಶಾಸನವು (ಕ್ರಿ. ಶ. ೧೧೧೯) "ಕರಡಿಕಲ್ಕೂಮೂರರಲ್ಲಿಯ ಬನ್ನಿಗೊಳ' ಎಂದು 
ಹೇಳಿದೆ. ಈ ಬನ್ನಿಗೋಳವು ಕರಡಿಕಲ್ಲು ನಾಡಿನ ಒಂದು ಭತ್ತಗ್ರಾಮವಾಗಿತ್ತು. 


ಇದಲ್ಲದೆ ಬೇವಿನೂರು ಶಾಸನವು (ಕ್ರಿ. ಶ. ೧೨ ನೇ ಶತಮಾನ) “ ೫೫೫೫ 
೫ರ ಬಳಿಯ ಭತ್ತಗ್ರಾಮ ಬೇವಿನಹಾಳ” ಎಂದು ಹೇಳಿದೆ. ಶಾಸನವು ತ್ರುಟಿತ 
ವಾಗಿರವುದರಿಂದ ಈ ಬೇವಿನಾಳ ಗ್ರಾಮವು ಯಾವ ವಿಭಾಗದಲ್ಲಿತ್ತೆಂಬುದು 
ತಿಳಿಯುವುದಿಲ್ಲ. 


ವರ್ತಕರು ಮತ್ತು ಸಂಘಗಳು:" 


ವ್ಯಾಪಾರವನ್ನೇ ವೃತ್ತಿಯಾಗಿಸಿಕೊಂಡವರು ವರ್ತಕರು. ಇವರಲ್ಲಿಯೂ ಅನೇಕ 
ಪಂಗಡಗಳಿದ್ದವು. ಅವರಲ್ಲಿ ಬಣಂಜಿಗ, ಸೆಟ್ಟಿ, ಸೆಟ್ಟಗುತ್ತ, ನಖರ, ಮುಮುರಿದಂಡ 
ಮತ್ತು ನಾನಾದೇಶಿಗಳು ಸೇರಿದ್ದಾರೆ. ಮಾನ್ವಿ ತಾಲ್ಲೂಕಿನ ಶಾಸನಗಳಲ್ಲಿ ಈ ವ್ಯಾಪಾರಿಗಳ 
ಉಲ್ಲೇಖವಿದ್ದು, ಅವರು ಇಲ್ಲಿಯ ಅನೇಕ ದೇವಾಲಯಗಳಿಗೆ ದಾನವನ್ನು ಬಿಟ್ಟಿದ್ದಾರೆ. 
ಈ ವ್ಯಾಪಾರಿ ವರ್ಗದ ಸಮಾನ ವೃತ್ತಿಯವರು ಒಟ್ಟಾಗಿ ಒಂದೊಂದು ಸಂಘಗಳನ್ನು 
ಕಟ್ಟಿಕೊಂಡಿದ್ದರು. 


*ಶ್ರೀವುರದಿನ್ನೊರ್ಬ್ಬರ' ಉಲ್ಲೇಖ ಸಿರಿವಾರ ಶಾಸನ (ಕ್ರಿ. ಶ. ೧೦ನೇ ಶತಮಾನ) 
ದಲ್ಲಿದೆ. ಕಲ್ಲೂರು ಶಾಸನವು (ಕ್ರಿ. ಶ. ೧೦೮೦) ಎಲೆಯನ್ನು ಮಾರುವ ವ್ಯಾಪಾರಿಗಳು 
ಕಟ್ಟಿಕೊಂಡ "ಹನ್ನವಣ ಸಾಸಿಬ್ಬರ' ಸಂಘವನ್ನು ಹೇಳಿದೆ. ಮಹಾನಾಡುಗಳು ಮತ್ತು 
ನಾನಾದೇಶಗಳು ಸಮಸ್ತ ವ್ಯಾಪಾರವನ್ನು ಮಾಡುತ್ತಿದ್ದರು. ಇವರ ವ್ಯಾಪಾರದಲ್ಲಿ 
ಮುಖ್ಯವಾಗಿ ಮೆಣಸು, ಸುಂಠಿ, ಹಿಪ್ಪಲಿ, ಸಕ್ಕರೆ, ಬೆಲ್ಲ, ಅರಿಸಿನ, ಸಾಸಿವೆ, ಜೀರಿಗೆ 
ಮೊದಲಾದ ದಿನಸಿಗಳು ಸೇರಿದ್ದವೆಂದು ಕುರಡಿ ಶಾಸನ (ಕ್ರಿ. ಶ. ೧೧೪೮) ಹೇಳಿದೆ. 
ಇವರಲ್ಲಿ ಮಹಾನಾಡುಗಳ ೫೦೦ ಜನರ ಸಂಘವನ್ನು ಕಲ್ಲೂರು ಶಾಸನ (ಕ್ರಿ. ಶ. 
೧೦೮೦) ಉಲ್ಲೇಖಸಿದೆ. ಗೂಗೇಬಾಳ ಶಾಸನವು (ಕ್ರಿ. ಶ. ೧೧೭೫) ನಾನಾದೇಶಿ, 
ಸೆಟ್ಟಿಗುತ್ತ, ಮುಮ್ಮುರಿದಂಡ, ನಖರ ಮತ್ತು ಅರುವತ್ತೊಕ್ಕಲುಗಳನ್ನು ಹೆಸರಿಸಿದೆ. 


17. ಅದೇ, ಪು. 33 


೧೪ ಮಾನ್ವಿ ತಾಲೂಕಿನ ಶಾಸನಗಳು 
ದಾನ-ಧರ್ಮ: 


ಪ್ರಾಚೀನ ಕಾಲದಲ್ಲಿ ದಾನ-ಧರ್ಮಗಳನ್ನು ಗ್ರಹಣ-ಸಂಕ್ರಮಣಾದಿ ಪವಿತ್ರ 
ದಿನಗಳಲ್ಲಿ ಮಾಡುತ್ತಿದ್ದರು. ಈ ಸಮಯಗಳಲ್ಲಿ ನದಿ ಸ್ನಾನ ಮಾಡುವುದು ಒಂದು . 
ಸಂಪ್ರದಾಯ. ಎರಡು ನದಿಗಳು ಸೇರುವ ಸ್ಥಳ (ಕೂಡಲ) ಪವಿತ್ರವೆಂದು ಪ್ರಾಚೀನರು 
ತಿಳಿದಿದ್ದರು. ಚಾಲುಕ್ಕ ಒಂದನೇ ಸೋಮೇಶ್ವರ ರಾಣಿ ಚಾಮಲದೇವಿಯು ತುಂಗಭದ್ರ 
ಮತ್ತು ಕೃಷ್ಣ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದಳೆಂದು ಬಲ್ಲಟಗಿ ಶಾಸನ (ಕ್ರಿ. ಶ. 
೧೦೫೮) ಹೇಳಿದೆ. ಈ ಸಮಯದಲ್ಲಿ ಅಲ್ಲಿಯ ಕೆರೆಗೆ ಭಾಸ್ಕರಸೆಟ್ಟಿಯ ಮೂಲಕ ದಾನ 
ಬಿಡುತ್ತಾಳೆ. ವಿಜಯನಗರದ ಕೃಷ್ಣದೇವರಾಯನ ರಾಣಿಯರಾದ ಚಿನ್ನಾದೇವಿ ಮತ್ತು 
ತಿರುಮಲದೇವಿಯರು ಕೃಷ್ಣಾ-ಭೀಮಾನದಿಗಳ ಸಂಗಮ (ಈಗಿನ ರಾಯಚೂರು ಸಮೀಪದ 
ಕೂಡಲೂರು)ದಲ್ಲಿ ಸ್ನಾನಮಾಡಿ ದತ್ತಿ ಬಿಟ್ಟರೆಂದು ಚೀಕಲಪರ್ವಿ ಶಾಸನ (ಕ್ರಿ. ಶ. 
೧೫೨೧) ಹೇಳಿದೆ. 


ದೇವಾಲಯಗಳನ್ನು ನಿರ್ಮಿಸುವುದು, ಕೆರೆ-ಬಾವಿಗಳನ್ನು ತೋಡಿಸುವುದು, 
ಸತ್ರಗಳನ್ನು ನಿರ್ಮಿಸುವು ಆ ಕಾಲದ ಜನರ ಆದರ್ಶವಾಗಿದ್ದವು. ಇದರಿಂದಾಗಿ ಅನೇಕ 
ದೇವಾಲಯ, ಕೆರೆ-ಬಾವಿಗಳು ನಿರ್ಮಾಣಗೊಂಡವು. ಬಲ್ಲಟಗಿಯಲ್ಲಿ ಪಾಪೇಶ್ವರ, 
ತ್ರೆಪುರುಷ, ಚಂದೇಶ್ವರ, ಕಲಿದೇವ, ಕೇಲೇಶ್ವರ, ಆದಿತ್ಯ ಮತ್ತು ಒಂದು ಬಸದಿ 
ನಿರ್ಮಾಣವಾದವು. 'ಕುರುಡಿಯಲ್ಲಿ ವಾಸುದೇವ, ಪಲ್ಲವೇಶ್ವರ, ನಿಂಬಣೇಶ್ವರ, 
ರೆಬ್ಬಲೇಶ್ವರ, ಶಂಕರೇಶ್ವರ ಮತ್ತು ನಾಗೇಶ್ವರ ದೇವಾಲಯಗಳು; “ಸ್ಥಾಪಿತವಾದವು. 
ಇವುಗಳಲ್ಲದೆ ನುಗಡೋಣಿಯಲ್ಲಿ ಮಹಾದೇವ; ನಖರೇಶ್ವರ ದೇವಾಲಯಗಳು ಕಪಗಲ್ಲದಲ್ಲಿ 
ಭೋಗೇಶ್ವರ, ತುಪದೂರಲ್ಲಿ ಮಾಣಿಕೇಶ್ವರ; ಗುಡಿಹಾಳದಲ್ಲಿ ಮಹಾದೇವ, ರಾಜೊಳ್ಳಿಯಲ್ಲಿ 
ಗರ್ಗೇಶ್ವರ, ಹರವಿಯ ಸ್ವಯಂಭು ಮೂಲಸ್ಥಾನ; ಕಲ್ಲೂರಿನ ಮಾರಟೇಶ್ವರ, ಗವರೇಶ್ವರ 
ಮತ್ತು ಕೇಶವ ದೇವಾಲಯಗಳನ್ನು ಹೆಸರಿಸಬಹುದು. ಅಲ್ಲದೆ ದದ್ದಲದಲ್ಲಿ ಗಿರಿಕೋಟೆಮಲ್ಲ 
ಜಿನಾಲಯ ಸ್ಥಾಪನೆಗೊಂಡಿತು. 


ಬಲ್ಲಬಟಗಿ, ಕುರುಡಿ ಮತ್ತು ಕಲ್ಲೂರುಗಳಲ್ಲಿ ಕೆರೆಗಳು ನಿರ್ಮಾಣಗೊಂಡುದನ್ನು 
ಅಲ್ಲಿಯ ಶಾಸನಗಳು ತಿಳಿಸುತ್ತವೆ. ಕಪಗಲ್ಲು, ಕುರಕುಂದ. ಮತ್ತು ಹಿರೇಕೊಟ್ಟೆಕಲ್ಲು 
ಗ್ರಾಮದಲ್ಲಿ ಸತ್ರಗಳು ನಿರ್ಮಾಣವಾದವು. 


ದೇವಾಲಯಗಳಿಗೆ ದಾನ ಬಿಡುವಾಗ ಅಲ್ಲಿ ವಿದ್ಯಾಭ್ಯಾಸ ನಡೆಯುವುದಕ್ಕೂ 
ನೀಡುತ್ತಿದ್ದರು. ಅಗ್ರಹಾರದ ಬ್ರಾಹ್ಮಣರಿಗೆ, ಇತರ ಊರುಗಳಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣರಿಗೆ 
ಮತ್ತು ದೇವಾಲಯಗಳ ಸ್ಥಾನಾಚಾರ್ಯರಿಗೆ ನೀಡುವ ದಾನಗಳಲ್ಲಿ ಈ ಉದ್ದೇಶವೂ 
ಅಡಗಿದಂತಿದೆ. ಕಲ್ಲೂರು ಶಾಸನದ (ಕ್ರಿ. ಶ. ೧೦೯೭) ಸೋಮಯಾಜಿ 
ಭಟ್ಟೋಪಾಧ್ಯಾಯ, ಕುರುಡಿ ಶಾಸನದ (ಕ್ರಿ. ಶ. ೧೧೩೫) ಸೋಮಭಟ್ಟೋಪಾಧ್ಯ್ಕಾಯ 
ಮತ್ತು ಅವರ ಮಗ ೫ ಯಣ ಭಟ್ಟೋಪಾಧ್ಕಾಯ ಮೊದಲಾದವರು ವಿದ್ಯಾರ್ಥಿಗಳಿಗೆ . 





ಮಾನ್ಹಿ ತಾಲೂಕಿನ ಶಾಸನಗಳು | ೧೫ 
ಶಿಕ್ಷಣವನ್ನು ನೀಡುತ್ತಿದ್ದರು. ಇವರಲ್ಲಿ ಕಲ್ಲೂರಿನ ಸೋಮಯಾಜಿಯು ಆರನೇ 
ವಿಕ್ರಮಾದಿತ್ಯನ ವಿದ್ಯಾಗುರುಗಳಾಗಿದ್ದರು. ದೇವಾಲಯಗಳಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ರಾಜರು 
ಮತ್ತು ಪ್ರಜೆಗಳೆಂಬ ಭೇದವಿಲ್ಲದೆ ಎಲ್ಲರೂ ದಾನ ಮಾಡುತ್ತಿದ್ದರು. ಸ್ಥಳೀಯವಾಗಿ 
ನಡೆಯುವ ಈ ಕಾರ್ಯದಲ್ಲಿ ಆಯಾ ಊರುಗಳ ಗಾವುಂಡರು, ಪ್ರಭುಗಾವುಂಡರು 
ಹಾಜರಿರುತ್ತಿದ್ದರು. ಮಾನ್ವಿ ತಾಲೂಕಿನ ಬಲ್ಲಟಗಿ, ಬಾಗಲವಾಡ, ಸುಂಕೇಶ್ವರ, ಮಾನ್ವಿ 
ಮತ್ತು ಕಲ್ಲೂರು ಶಾಸನಗಳಲ್ಲಿ ಇಂಥ ಸ್ಥಳೀಯ ಮುಖಂಡರ ಉಲ್ಲೇಖವಿದೆ. ಅದರಲ್ಲೂ 
ಕಲ್ಲೂರು ಶಾಸನವು (ಕ್ರಿ. ಶ. ೧೬೫೦) "ಗೌಡ ಕುಲಕರ್ಣಿ ಸೆಟ್ಟಿ ಸೌದ್ರಿ ಮುಂತಾದ 
ಸಮಸ್ತ ಪ್ರಜೆಗಳ ಧರ್ಮಸಾಕ್ಷಿಯಾಗಿ' ದಾನ ಬಿಟ್ಟರೆಂದು ಹೇಳಿದೆ. 


ನಾಣ್ಕ-ಅಳತೆ-ತೆರಿಗೆ: 


ಮಾನ್ವಿ ತಾಲ್ಲೂಕಿನ ಶಾಸನಗಳು ವೀಸ, ಹಾಗ, ಬೇಳೆ, ಅರೆಕಾಣೆ, ಗದ್ಯಾಣ, 
ಮುಪ್ಪಾಗ, ಪೊನ್ನು ಮೊದಲಾದ ನಾಣ್ಯಗಳು ಈ ವಿಭಾಗದಲ್ಲಿ ಚಲಾವಣೆಯಲ್ಲಿದ್ದುದನ್ನು 
ಹೇಳಿವೆ. ಕೈ, ಕಂಬ, ಮತ್ತು ವೊಕುಳಗಳು ಇಲ್ಲಿಯ ಅಳತೆಯ ಮಾಪನಗಳಾಗಿದ್ದವು. 
ಸಿದ್ಧಾಯ, ಬಿರಾಡ, ಹೆಜ್ಜುಂಕ, ಬಿಲ್ಕೊಡೆ, ವಡ್ಡರಾವುಳ, ಮನ್ನೆಯ ಸಾಮ್ಯದ ತೆರೆ, 
ದಸವಂದ ಮೊದಲಾದ ತೆರಿಗೆಗಳನ್ನು ಇಲ್ಲಿಯ ಶಾಸನಗಳು ಉಲ್ಲೇಖಿಸಿವೆ. 


ಸ್ಥಳನಾಮಗಳು: 


ಮಾನ್ವಿ ತಾಲ್ಲೂಕಿನ ಶಾಸನಗಳು ಉಲ್ಲೇಖಿಸುವ ಸ್ಥಳನಾಮಗಳಲ್ಲಿ ಕೆಲವನ್ನು 
ಹೊರತುಪಡಿಸಿ ಉಳಿದೆಲ್ಲವೂ ಅಲ್ಪಸ್ವಲ್ಪ ಬದಲಾವಣೆಯೊಂದಿಗೆ ಇಂದಿಗೂ ಉಳಿದು 
ಬಂದಿವೆ. ಅವುಗಳೆಂದರೆ: 


ಬಳ್ಳನಿಟ್ಟಿಗೆ (ಕ್ರಿ. ಶ. ೧೦೨೨) > ಬಳ್ಳನಿಟ್ಟಗೆ (ಕ್ರಿ. ಶ. ೧೦೩೧) > ಬೆಳ್ಳನಿಟ್ಟಗೆ 
(ಕ್ರಿ. ಶ. ೧೦೫೮). » ಬಲ್ಲಟಗಿ. 


ದಿಗ್ಧಿಗೆ (ಕ್ರಿ. ಶ. ೧೦೩೧ ಬಲ್ಲಟಗಿ) > ದಿದ್ದಿಗಿ (ಸಿಂಧನೂರು ತಾಲ್ಲೂಕು) 

ತಡಕಲ (ಕ್ರಿ. ಶ. ೧೦೩೩) > ತಡಕಲ್ಲು 

ಬಾಗುಟಪಲಲ (ಕ್ರಿ.ಶ. ೧೦೫೩) > ಬಾಗುಳಹಾಲ > ಬಾಗಲವಾಡ 

ಕವತಾಳ (ಕ್ರಿ. ಶ. ೧೦೫೮) » ಕೌತಾಳ 

. ಮಾನುವೆ (ಕ್ರಿ. ಶ. ೧೦೬೯ ಕುಪಗಲ್ಲು) » ಮಾನ್ವಿ 

ಗೋರಿಕಲ್ಲು (ಕ್ರಿ. ಶ. ೧೦೬೯ ಕಪಗಲ್ಲು) » ಗೋರಕಲ್ಲ (ಕ್ರಿ. ಶ. ೧೬೧೬) > 
ಗೋರ್ಕಲ್ಲು 

ಕಪ್ಪಕಲ್ಲ (ಕ್ರಿ. ಶ. ೧೦೬೯) > ಕಪಗಲ್ಲು 

ರೂಡಿ (ಕ್ರಿ. ಶ. ೧೦೭೯) » ಕುರುಡಿ 

ಜಾಜಾವಿ (ಕ್ರಿ.ಶ.೧೧೩೮ ಕುರುಡಿ) »ರಾರಾವಿ 

ಬೇವಿನಹಾಳ (ಕ್ರಿ. ಶ. ೧೦೭೬ ಕುರುಡಿ) » ಬೇವಿನೂರು 

ಕಲ್ಲೂರ (ಕ್ರಿ.ಶ. ೧೦೮೦) » ಕಲ್ಲೂರು 


೧೬ ಮಾನ್ವಿ ತಾಲೂಕಿನ ಶಾಸನಗಳು 


 ಗೊಬ್ಬೂರು (ಕ್ರಿ. ಶ. ೧೦೯೭ ಕಲ್ಲೂರು) » ಹಿರಿಯ ಗೊಬ್ಬೂರು (ಕಿ.ಶ. 
೧೧೪೮ ಕುರಡಿ) » ಗೊಬ್ಬೂರು (ದೇವದುರ್ಗ ತಾಲ್ಲೂಕು) 


ಮುಕುಂದ (ಕ್ರಿ.ಶ. ೧೧೧೯ಕುರಡಿ) » ಮುಕ್ಕುಂದಿ (ಸಿಂಧನೂರು ತಾಲ್ಲೂಕು) 
ಬನ್ನಿಗೊಳ (ಕ್ರಿ.ಶ. ೧೧೧೯ ಕುರಡಿ)» ಬನ್ನಿಗೋಳ (ಲಿಂಗಸೂಗೂರು ತಾಲ್ಲೂಕು) 
ತುಪ್ಪದುರ » ತುಪದೂರು 
ಮಲ್ಲಿಗೆ ಮಡುವ > ಮಲ್ಲಿಗೆ ಮಡುವು 

ಮಖುಚೇಡ » ಮರ್ಚೇಡ 

ವಡವಟಿ » ವಡವಾಟಿ 


ಸರಜಾಪುರ » ಸರ್ಜಾಪುರ (ಲಿಂಗಸೂಗೂರು ತಾಲೂಕು) 
ಸಿರವಾರ (ಕ್ರಿ. ಶ. ೧೬೯೩) > ಶ್ರೀವುರುಸಿರಿವಾರ 


ಇವುಗಳಲ್ಲದೆ ಮಲೆಯ, ಹಣ್ಣುಗ, ತರ್ವಳ್ವುಚ, ಬಮ್ಮಛಹಾಳ, ಹಾಗನಗೇರಿ, 
ನಿಟ್ಟರವೆ, ಕಾಕಅಗಲಿ ಮೊಸಳಿಕಲ್ಲ ಮತ್ತು ಕರಡಿಕಲ್ಲು ಸ್ಥಳನಾಮಗಳ ಉಲ್ಲೇಖಗಳಿವೆ. 


ಇವುಗಳಲ್ಲಿ ಮೊಸಳಿಕಲ್ಲು ಕಾಕರಕಲ್ಲು ಮತ್ತು ಕರಡಿಕಲ್ಲುಗಳನ್ನು ಮಾತ್ರ ಗುರುತಿಸಲು 
ಸಾಧ್ಯವಿದೆ. ಹ 


ಒಟ್ಟಿನಲ್ಲಿ ಮಾನ್ವಿ ತಾಲ್ಲೂಕಿನ ಶಾಸನಗಳು ಈ ಭಾಗದ ಚರಿತ್ರೆಯ ಮೇಲೆ 
ಹೊಸ ಬೆಳಕನ್ನು ಚೆಲ್ಲುತ್ತವೆ. ಅನೇಕ ಹೊಸ ಮಾಹಿತಿಗಳು ಪ್ರಥಮಬಾರಿಗೆ ಈ ಶಾಸನಗಳ 
ಮೂಲಕ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗುತ್ತಿವೆ. ಪ್ರಾಚೀನ ಕರ್ನಾಟಕದ ಸಂಸ್ಕೃತಿಯನ್ನು 
ಪುನಾರಚಿಸುವಲ್ಲಿ ಇವು ಆಕರಗಳಾಗಿವೆ. ಈ ಭಾಗದ ಜನಜೀವನ, ಉದ್ಯೋಗ-ವ್ಯಾಪಾರ, 
ದಾನ-ಧರ್ಮಗಳ ಜೊತೆಗೆ ಸ್ಥಳೀಯ ಕಾನೂನುಗಳ ಪರಿಚಯವಾಗುತ್ತದೆ. "ಭಂಭರರು' 
ಹೆಸರಿನ ಜನಾಂಗ ಇಲ್ಲಿ ೧೦ ನೇ ಶತಮಾನದಲ್ಲಿ ನೆಲಸಿದ್ದ ಸಂಗತಿ ಅಪರೂಪವಾಗಿದೆ. 
ಇದಲ್ಲದೆ ನಾಯಿಂದರು, ಗೊರವರು, ಸೂತ್ರದಾರರು (ಕಲ್ಲುಕುಟಿಗರು) ಮತ್ತು 
ಟಂಕಸಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಜನರೂ ಇಲ್ಲಿಯ ಶಾಸನಗಳಲ್ಲಿ 


ಕಾಣಿಸಿಕೊಂಡಿದ್ದಾರೆ. ಅವರೆಲ್ಲರ ಬದುಕಿನ ಸ್ಥೂಲ ವಿವರಗಳು ಇದೀಗ ನಮ್ಮಕಣುಂದೆ 
ಇವೆ. 








“೧ 
ಕುರುಡಿ-ಕ್ರಿ.ಶ. ೮೬೨ . 
(ಬಿ.ನಂ. ೫೮೩/೬೧-೬೨) 

ಮಠದ ಎದುರಿನ ವೀರಗಲ್ಲು 


ಶಾಸನವು ಹೆಚ್ಚು ತ್ರುಟಿತವಾಗಿರುವುದರಿಂದ ಶಕ ೭೮೪ ಕಾಲಾತೀತ ಸಂವತ್ಸರದ 
ಹೊರತು ಇತರ ಅಂಶಗಳು ಅಸ್ಪಷ್ಟವಾಗಿವೆ. 


೧. ಸ್ವಸ್ತಿ ಕಾಲಾತೀತ ಸಮತ್ಪರಜ್ಗಳೆಲ್ಸಾಜ' 
೨. ಮೃತ್ತ [ನಾಲ್ಕ೫x%%ವರಿಷಜ್ಞ 
೩. ೫೮% ಳ್ಗೆಮಾಗುಲಿ ೫೫%ಜ್ಗ ಮೆರ್ದೋರ್‌ 


೪. ನಾಸ೫೫xಬಲ್ಲಹxರು. 


೧೮ ಮಾನ್ನಿ ತಾಲೂಕಿನ ಶಾಸನಗಳು 


ಈ 
ಬಾಗಲವಾಡ-ಕ್ರಿ. ಶ. ೯ನೇ ಶತಮಾನ 


(ಬಿ.ನಂ. ೫೩೨/೬೧-೬೨) 
ಊರ ಹೊರಭಾಗದಲ್ಲಿ ನಿಲ್ಲಿಸಿರುವ ಕಲ್ಲು 


ಶಕ ವರ್ಷ ಅಸ್ಪಷ್ಟವಾಗಿದೆ. ಹಾಮಯ್ಯನ ಉಲ್ಲೇಖ. ಇತರ ವಿವರಗಳು 
ತಿಳಿಯುವುದಿಲ್ಲ. 


೧. ಸ್ವಸ್ತಿ ಶ್ರೀ ಶಕನೃಪ ಕಾಲಾತೀತ 
೨. ಸಂವತ್ಸರ ಶತಂಗಳೆ (೦ಟು] ನೂರದ 
೩. ಅಮವಾಸ್ಯ ರಕ್ಷಾಕ್ಷಿಯೆಂಬ ವಸರಿಹೆ 


೪. ಟ್ಟಿ [ಬು] XXXXXXXX 


ಪಿ. ಹಾಮಯ್ಯ 20202 ೫೫೫೫೫೫ 


ಆ. ಲಿಲ2೫೫೫ಸುನ 2೫೫೫ 


ಮಾನ್ವಿ ತಾಲೂಕಿನ ಶಾಸನಗಳು ೧೯ 


೩ 
ಬಲ್ಲಟಗಿ-ಕ್ರಿ. ಶ. ೧ಂಶತಮಾನ-... 
(ಬಿ.ನಂ. ೫೪೬/೬೧-೬೨) 
ಮಸೀದಿಯ ಹತ್ತಿರ ನಿಲ್ಲಿಸಿದ ಕಲ್ಲು 


ರಾಷ್ಟ್ರಕೂಟ ಮೂರನೆಯ ಇಂದ್ರನ ಆಳ್ವಿಕೆ. ಅವನ ಸಾಮಂತನ ಹೆಸರು ಹೇಳುವಲ್ಲಿ 
ಮುಂದಿನ ಭಾಗ ಹಾಳಾಗಿದೆ. 


೧. ಸ್ವಸ್ತಿ ನಿತ್ಯಾವರಿಷ ಶ್ರೀ ಪೃಥುವಿ (ವಲ್ಲ) 
"೨. ಭ ಮಹಾರಾಜಾಧಿರಾಜ ಪರಮೇಶ್ವರ Xx 
೩. ಸಭಿವೃ ಸಲುತ್ತಿರೆ ಸಮಧಿಗತಪ 


೪. ಇಮಹಾಶಬ್ದ ಮಹಾಸಾ * 


೨೦ ಮಾನ್ವಿ: ತಾಲೂಕಿನ ಶಾಸನಗಳು 


ಛ 
ನುಗಡೋಣಿ-ಕ್ರಿ ಶ. ೧೦ನೇ ಶತಮಾನ 


(ಬಿ.ನಂ. '೮೨೩/೬೨-೬೩) 
ಬಸವೇಶ್ವರ ಗುಡಿಯ ಎದುರಿನ ಕಂಬ - 


ರಾಷ್ಟ್ರಕೂಟ ಮೂರನೆಯ ಕೃಷ್ಣನ ಆಳ್ವಿಕೆ; ಉಳಿದ ವಿವರಗಳು ಅಸ್ಪಷ್ಟವಾಗಿವೆ. 


ಸ್ವಸ್ತಿ ಶ್ರೀ ಕನ್ನ 
೨. ರ ದೇವನ ರಾಜ್ಯದೊ 


೨ು 


೩. ಳ್ಪೃತಿಜೆ xxx 
೪. [ಳ್ಳ] ಡೆದ ೫ ಸನ 
೫.ದೊಳಳ ಪಡೆದು 
೬. XSTRXXXXX 
೭. ೫ತ್ತ ರಾಜು ೫ 


೮. ೫೫ ಮುವತಿಅಊ 


ಮಾನ್ಹಿ ತಾಲೂಕಿನ ಶಾಸನಗಳು ಪಿ೧ 


೫ 
ಬಲ್ಲಟಗಿ-ಕ್ರಿ. ಶ. ೧೦ನೇ. ಶತಮಾನ 


(ಏನಂ. ೫೩೭/೬೧-೬೨) 
ಹನುಮಶೆಟ್ಟಯ ಹೊಲದಲ್ಲಿ 


ಶಾಸನವು ಬಹಳ ತ್ರುಟಿತವಾಗಿದೆ. ಪಾಪೇಶ್ವರ ದೇವಾಲಯ ಮತ್ತು 
ಗಾವುಂಡನೊಬ್ಬನ ಉಲ್ಲೇಖವಿದೆ. 


೧.0 ೫೫೫೬೫೬೫ 

೨. ಪಾಪೇಶ್ವರ xx 
೩. ON XXXX 
೪. ಗಾವುಣ್ಣ xxx 
೫. [ಅಯ್ದ] ೫ XXX 
೬. ೫ಚ ೫೫% 


BS ೫882೫8೫3೫೪೬ 


೧. ಅಪೂರ್ಣವಾಗಿದೆ. 





೨೨ ಮಾನ್ಹಿ ತಾಲೂಕಿನ ಶಾಸನಗಳು 


೬. 
ಗೂಗೇಬಾಳ-ಕ್ರಿ. ಶ. ೧೦ನೇ ಶತಮಾನ 


(ಬಿ.ನಂ. ೮೧೬/೬೨-೬೩) 
ಬಸವಣ್ಣನ ಗುಡಿಯ ಹತಿರ 


ಶಾಸನವು ಹೆಚ್ಚು ತ್ರುಟಿತವಾಗಿದೆ. ವಿಷಯ ಅಸ್ಪಷ್ಟ. ಹತ್ತು ದ್ರಮ್ಮ ಮತ್ತು 
ಸಿದ್ಧಾಯದ ಉಲ್ಲೇಖವಿದೆ. 


೧0 XXX AXXXX 

೨. ನೂ] ಅ ಇಪ್ಪತ್ತನಾಲ್ಕು x XXXXX 
೩. ೫ ಲ್‌ಸಿದ ಸಿದ 7ಸ್ತಿ ೫೫2೫2» 

೪. ಸದು ಅಂವು ೫ಮತ್ತ ೫೫೫% 

೫. ಪತ್ತು [ದ್ರ] ಸಿ/ದ್ಧಾಯ| » x 

೬. ನ್ವಪ್ಪ ೫೫೫೫೫೫ 


೭. ೫ನ್ಹಾ ೬ ಅಯ್ದ ೫೫೫% 


ಮಾನ್ಜಿ ತಾಲೂಕಿನ ಶಾಸನಗಳು ೨೩ 


ಷಿ 


ಪಡಪನದೊಡ್ಡಿ-ಕ್ರಿ. ಶ. ೧೦ನೇ ಶತಮಾನ 


(ದಿ.ನಂ.' ೬ರ೫/೬೧-೬೨) 
ಪಾಟೀಲರ ಹೊಲದಲ್ಲಿ 


ಭಂಬರರು ತಿಮ್ಮಯ್ಕನಿಗೆ ಪುಣ್ಯವಾಗಬೇಕೆಂದು ದಾನ ಬಿಟ್ಟಿದ್ದಾರೆ. ಆದರೆ ದಾನದ 
ವಿವರಗಳು ಅಸ್ಪಷ್ಟವಾಗಿವೆ. ಶಾಸನದ ಕೊನೆಯ ನಾಲ್ಕು ಸಾಲುಗಳ ಅಕ್ಷರಗಳು ಹಾಳಾಗಿವೆ. 


೧. 


೨. 


೩. 


೧೦. 
೧೧. 


೧೨. 


ಸ್ವಸ್ತಿ ಶ್ರೀ ಶಾಲಿವಾಹನ ಶಖ 
೫೫೫ ನೆಯ ದುರ್ಮುಖ ಸಂವಛ 
ರದ ಜೇಷ್ಟ [ಬ11] ೩೦ 'ಯಲು ಭಂಬರರು 


೫೫೫ ಯನು ತಿಂಮಯ ೫ ೫ ೫೫ 


“೫೫722೫7೫ ವಾಗಬೇಕುಯೆಂದು 


೫೫೫೫೭೫೬2 ೫೫2೫೬2೬7೫೬ 
22 ೫7೫೫೫೫ ಅಯಲಿ 


ಮ ೫ರಿಗೆ ೫2೫೭೫೫೫೫ 


೨೪ ಮಾನ್ವಿ ತಾಲೂಕಿನ ಶಾಸನಗಳು 


ಆ 
`ಸಿರಿವಾರ”-ಕ್ರಿ. ಶ. ೧೦ನೇ ಶತಮಾನ 
(ಬಿ.ನಂ. ೮೨೭/೬೨-೬೩) 
ಗುಡ್ಡದ ಕೆಳಗಿನ ದೊಡ್ಡ ಗುಂಡುಕಲ್ಲಿನ ಮೇಲೆ ' 


 ಶ್ರೀವುರ (ಸಿರಿವಾರ)ದ ೨೦೦ ಜನಗಳ ವ್ಯಾಪಾರಿ ಸಂಘದವರು ಮಾಡಿದ 
ಸಮಯ ಸ್ಥಿತಿಯ ವಿವರವಿದೆ. - 


೧. ಸ್ವಸ್ತಿ ಶ್ರೀ ಶ್ರೀವುರ ದಿಜ್ನೂರ್ಬ್ಬ [ರ್‌] ಮಾಡಿದ ಸಮಯ ಸ್ಥಿತಿ 
೨. ವೀಸಕ-ದಸಕ-ಪಣ್ಣಕ ಪಣ್ಣುಕದೊಳಾದುದೆನ್ದು ಹಾನಿ 
೩. ವ್ರಿದ್ಧಿ ಪಣ್ಳುಕವನೆಯ್ದುವುದು ಪಣ್ಗುಕನ್ನೆಳತೊಲಗೆ 


, ೪... ದಶಕವನೆಯ್ದುವುದು ದಶಕನ್ತೆಅ ತೊಲಗೆ ವೀಸಕವನೆಯ್ದುಗು 
ಪಣ್ಣುಕವೊಡಸಲ್ಲ 
೫. ವೀಸಕನ್ನೆಅ ತೊಲಗೆ ಊರನೆಯ್ದುವುದು ಇನ್ತವು ತೊಲಗೆ 


೬.  ಊರಟ್‌ಯ ತೆತ್ತ ಕೋಟು ಪಣವುದ್ಧಿಗುಣ ಆಪಾ ೫ ಸಮಯ 
ದೊಳ್ತಿಗುಣವನಿಕ್ಕಿ ಪುಗುವುದು 

೭. ಈ ಸ್ಥಿತಿಯ ನಟ್‌ದಾತ ಸ್ವಾನಗಾಳ್ದಾಭ ಚಾಣ್ಣಾಳಂ ಪೆಟುನೆಟ್ರು ಪೆಣ್ಣಿ 
[ರ್ದಾ] ಗೆ ಪಿಲ್ಲ 


ಔಣ 





ಮಾನ್ವಿ ತಾಲೂಕಿನ ಶಾಸನಗಳು 


೫ 
ಮಾನ್ವಿ-ಕ್ರಿ. ಶ. ೧೦ನೇ ಶತಮಾನ 


(ಬಿ.ನಂ. ೬೦೦/೬೧-೬.೨) 
ಅಕ್ಕಸಾಲಿ ತಿರಕಣ್ಣನ ಮನೆಯ ಹತ್ತಿರ 


ಶಾಸನವು ಅಪೂರ್ಣವಾಗಿದೆ: ಮತ್ತು ತ್ರುಟಿತವಾಗಿದೆ. 


೧. 


೨. 


ವೇತ್ರೈ ೫೫೫೫ 

ಮಸ್ತ ಪ್ರಸ ೫ ೫೫೫೫ ೫೫ 

ಸ್ತಿ ಸಕ ವರಿಷ [೯1೫% XXX ' 
ಬಹುಳ ೬ ಸೋಮವಾರ ೫% ೫ ೫೬೫ 
ದರ ಗುಣ್ಣನೆಂಬ ೫ ೫೫ ೫೫ 
ದ॥ ಸಾಮಾನ್ಕ್ಯೋಯಂ ೫೫೫% 
ಭವದಿ ಸರ್ವ್ವಾನೇತಾ ೫೫೫೫ 


ಯೋಯಾಚತೇ ರಾಮ ೫೫೫2೧ 


೧. ಅಪೂರ್ಣವಾಗಿದೆ. 


೨೬ 


ಮಾನ್ವಿ ತಾಲೂಕಿನ ಶಾಸನಗಳು 


೧೦ 
. ಬಲ್ಲಟಗಿ-ಕ್ರಿ. ಶ. ೧೦೨೨ 


(ಬಿ.ನಂ. ೫೩೪/೬೧-೬೨) 
ಅಗಸಿಯ ಕಟ್ಟೆಯ ಸಮೀಪ ನಿಲ್ಲಿಸಿದಕಲ್ಲು 


ಚಾಲುಕ್ಕ ಎರಡನೆಯ ಜಯಸಿಂಹನ ಆಳ್ವಿಕೆ. ಚಕ್ರವರ್ತಿಯ ರಾಣಿ 
ಮಹಾದೇವಿಯು ಪುವ್ಹರವಳ್ಳಿಯ ಬೀಡಿನಲ್ಲಿದ್ದಾಗ, ತಂತ್ರಪಾಳ ಮಲ್ಲಯನು ಬಳ್ಳನಿಟ್ಟಗೆ 
(ಬಲ್ಲಟಗಿ)ಯಲ್ಲಿ ಪ್ರತಿಷ್ಠಾಪಿಸಿದ ತ್ರೆಪುರುಷ ದೇವಾಲಯಕ್ಕೆ ಅಯ್ಯಣವಾಡಿ-೩೦೦ರ 
ಮನ್ನೆಯ ಲೋಕಾದಿತ್ಯನಿಂದ ಭೂಮಿಯನ್ನು ಪಡೆದು ದಾನಬಿಡುತ್ತಾಳೆ. 


ಇ೧0.(೧ ೯ ೫ € ೫ ಟಿ ಧಿ 


ಬ ಬು ಬ ೫-7 ಈ ಸು. ಪ್ರ... ಬ ಸ್ರ 
ಚ ಟಿ ಚ ಚ ಟ್‌ ಕಟ ಫ್‌ ಬ ಚ ಘಿ 


ಸ್ವಸ್ತಿ ಸಮಸ್ತಭುವ 

ನಾಶ್ರಯ ಶ್ರೀ ಪೃಥ್ವೀವಲ್ಲಭ ಮಹಾರಾಜಾ 

ಧಿ ರಾಜ ಪರಮೇಶ್ವರ ಪರಮಭಟ್ಟಾರಕಂ 
ಸತ್ಯಾಶ್ರಯ ಕುಳತಿಅಕಂ ಚಾಳುಕ್ಕಾ ಭ 

ರಣಂ ಶ್ರೀಮಜ್ಜಗದೇಕಮಲ್ಲದೇವರ ವಿಜ 

ಯ ರಾಜ್ಯ ಮುತ್ತರೋತ್ತರಾಭಿವೃದ್ಧಿ ಪ್ರವರ್ಧ 
ಮಾನ ಮಾಚಂದ್ರರ್ಕ್ಯ ತಾರಂಬರಂ ಸಲುತ್ತಮಿ [ರೆ] 
ಸ್ವಸ್ಯನವರತ ಪರಮಕಲ್ಯಾಣಾಭ್ಯು 

ದಯ ಸಹಸ್ರಫಳ ಭೋಗ ಭಾಗಿನಿ ದ್ವಿತಿ 

ಯ ಲಕ್ಷ್ಮೀ ಸಮಾನೆಯರಪ್ಪ ಶ್ರೀ ಮ 
ಹಾದೇವಿಯರ್‌ ತಂ ನ್ತ (ತನು ಪಾಳ ಮಲ್ಲಯನ 
ಸಿಯಿಲ್ಲದಾತ ಗುಣಕ ಸಂ ೫ಣ ನಃ 

೫ಯಣಗೆ ಪುವ್ವರವಳ್ಳಿಯ ಬೀ x 

೫೫ ಸಕವರಿಷ ೯೪೪ ನೆಯ ದುದುಂಭಿ ಸಂ ೫ 
೫೫೫ದ ಚೈತ್ರ ಸುದ್ಧ ತ್ರಯೋದಸಿ ಬೃಹಸ್ತ [ತಿ] 
[ವಾರ] ದಂದು ಅಯ್ಕಣವಾಡಿ ೩೦೦ [ಅ] ಮ ನೈ) 
ಯ ಲೋಕಾದಿತ್ಯನ ಕೈಯೊಳ್‌ ಧಾರಾಪೂ ೫೫ 
ಕಾಲ್ಗಬ್ದುಗೋಣ್ಣು ತ್ರಭೋಗಾಭ್ಯನ್ತರ ಸಿ xx 
ಪಡದು ಬಳ್ಳನಿಟ್ಟಿಗೆಯೊಳ್‌ ತ್ರೆಪುರುಷ [ದೇವ] 
ರ ಪ್ರತಿಷ್ಠೆಗೆಯ್ದು ದೇವರ್ಗೆ ಬಿಟ್ಟ ಕರಿಯ 
೫೫೫೫೦ ತೋಂಟ ಮತ್ತ xx 





ಮಾನ್ವಿ ತಾಲೂಕಿನ ಶಾಸನಗಳು ೨೭ 


೧೧ 


ಬಲ್ಲಟಗಿ-ಕ್ರಿ. ಶ. ೧೦೨೯ 
(ಬಿ.ನಂ. ೫೪೨/೬೧-೬೨) 
ಶಾಲೆಯ ಹತ್ತಿರ 


ಚಾಲುಕ್ಕ ಎರಡನೆಯ ಜಯಸಿಂಹನ ಆಳ್ವಿಕೆ. ಚಕ್ರವರ್ತಿಯ ರಾಣಿ 
ಸೋಮಲದೇವಿಯು ಪನ್ನಿರ್ಕೆಯಪ್ಪಯಣ ವೀಡಿನಲ್ಲಿದ್ದಾಗ, ಭತ್ತಗ್ರಾಮ ಬಳ್ಳಟಿಗಿಯ 
ಬಸದಿಗೆ ದಾನಬಿಡುತ್ತಾಳೆ. 


ಸ್ವಸ್ತಿ ಸ. ೫೫೫೫೭೫೫೫೫೫೬ 
ಪದ ೫೫೫೫೫೫೫೫೫೫೫ 


ಶ್ರೀ ಮಜ್ಜಗದೇಕಮಲ್ಲ ದೇವರ ವಿಜಯ XXXXXXXX 


1 ಟಿ ಟಿ 


ಮಾನ ಮಾ [ಚನ್ಹಾಕ್ಕ್ಫತಾರಂಬರಂ ಸಲುತ್ತಮಿರೆ!! ಸ್ವಸ್ಥನವರತ 
ಪರಮ] 


ಕಲ್ಯಾಣಾಭ್ಯುದಯ ಸಹಸ್ರಫಳಭೋಗಭಾಗಿನಿ ದ್ವಿತೀಯ ಲಕ್ಷ್ಮೀ XX 
ನ ಕಾಮಧೇನು ಆಶ್ರಿತಜನಕಲ್ಪಲತೆ ಶ್ರೀ ಮಜ್ಜಗದೇಕಮಲ್ಲ ದೇವ ಪಾ 
ದ ಪಂಕಜ ಭ್ರಮೆಯರಪ್ಪ ಶ್ರೀಮತ್ಸೋಮಲದೇವಿಯರ್‌ ಪನ್ನಿರ್ಕ್ಯೆಯ 


೧ ೯ ೯ 8 


ಪ್ರಯಣ ವೀಡಿನೊಳ್‌ ಸಕವರ್ಷ ೯೫೧ನೆಯ ಶುಕ್ಲ ಸಂವತ್ಸರ ಪುಷ್ಯ 
ಬಹುಳ 


೯. ಪಾಡಿವ ಬುಧವಾರದನ್ನುತ್ತರಾಯಣ ಸಂಕ್ರಾಂತಿಯ ಪರ್ವ್ವನಿಮಿತ್ತಂ 
ಯಡದೊಟಕ್‌ಯಿ 


೧೦. ಚ್ಚಸಿರದೊಳಗಣ ಭತ್ತಗ್ರಾಮ ಬಳ್ಳನಿಟ್ಟಗೆಯ ಬಸದಿಗೆಯಲ್ಲಿಯ 
೧೧. ಕಂಮತದೊಳಗೆ ಪಿರಿಯ ಕೋಲೋಳ್‌ ಬಿಟ್ಟ ಕರಿಯನೆಲಂ ಮ 
೧೨. ತ್ತರಿಪ್ಪತ್ತ ನಾಲ್ಕು ತೋಂಟ ಮತ್ತರೊನ್ನು ಮನಿಯಯ್ದಾ ಘಾಣವೊನ್ನು 


ಇಲಿ ದಿ ಂ 


॥॥ ಶ್ಲೋಕ ॥ ನ ವಿಷಂ 


೧೩-೨೩ ಹಾಳಾಗಿಹೋಗಿದೆ. 


ಮಾನ್ವಿ ತಾಲೂಕಿನ ಶಾಸನಗಳು 


೧೨ 


ಬಲ್ಲಟಗಿ-ಕ್ರಿ. ಶ. ೧೦೩೧ 
(ಬಿ.ನಂ. ೫೪೫/೬೧-೬೨) 
ದಂಡದ ಮಾಗಿ 


ಚಾಲುಕ್ಕ ಜಯಸಿಂಹನ ಆಳ್ವಿಕೆ. ಚಕ್ರವರ್ತಿಯ ರಾಣಿ ಸೋಮಲದೇವಿಯು 
ಏತಗಿರಿ (ಯಾದಗಿರಿ)ಯ ನೆಲೆವೀಡಿನಲ್ಲಿದ್ದಾಗ ದಿಗ್ಗಿಗೆಯ ಮಧುಸೂದನ ಭಟ್ಟರಿಗೆ 
ಭತ್ತಗ್ರಾಮ ಬಳ್ಳಟಗಿಯ ಭೂಮಿಯಲ್ಲಿ ದಾನವನ್ನು ನೀಡುತ್ತಾಳೆ. 


೧. 


ಇಗ (ಗ ೯ ಆ ೪ ೫ ಓ 


ಸ. CS ND ಘಿ ಡಿ ee, 
2 ಆಜ. ಸಚ ಇಟರ ಜಟ 


ಸ್ವಸ್ತಿ ಸಮಸ್ತ ಭುವನಾಶ್ರಯ ಪೃಥ್ವೀ ವ 

ಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾರಕಂ 
ಸತ್ಕಾಶ್ರಯ ಕುಳತಿಳಕಂ ಚಾಳುಕ್ಕಾಭರಣಂ ಶ್ರೀಮಜ್ಜಗ 
ದೇಕಮಲ್ಲದೇವರ ವಿಜಯರಾಜ್ಯ ಮುತ್ತರೋತ್ತರಾಭಿವೃದ್ಧಿ 
ಪ್ರವರ್ಧಮಾನ ಮಾಚನ್ಹಾ)ರರ್ಕ್ಯ ತಾರಂ ಸಲುತ್ತಮಿರೆ॥ 
ಸ್ವಸ್ತನವರತ ಪರಮಕಲ್ಯಾಣಾಭ್ಕುದಯ ಸಹಸ್ರ 
ಫಳಭೋಗಭಾಗಿನಿ ದ್ವಿತೀಯ ಲಕ್ಷಿ, ವಿಶಿಷ್ಟ 

ಜನ ಕಾಮಧೇನು ವಾಶ್ರಿತಜನ ಕಲ್ಪಲತೆ 

ಶ್ರೀ ಮಜ್ಜಗದೇಕಮಲ್ಲದೇವರ ಪಾದ ಪಂಕಜ ಭ್ರ 
ಮರಿಯರಪ್ಪ ಶ್ರೀ ಮತ್ಸೋಮಲದೇವಿಯರ್‌ 

ಸಕವರ್ಷ ೯೫೩ನೆಯ ಪ್ರಜಾಪತಿ ಸಂವತ್ಸ 

ರದ ಶ್ರಾವಣದ ವುಣ್ಣಮಿ ಬುಧವಾರ ದನ್ನಿ 

ನ ಸೋಮ ಗ್ರಹಣದನ್ನು ಏತ 

ಗಿರಿಯ ನೆಲವೀಡಿನೊಳ್‌ ದಿಗ್ದಿಗೆಯ ಮಧು 

ಸೂದನ ಭಟ್ಟರ್ಗ್ಗೆ ಭತ್ತಗ್ರಾಮ ಬಳ್ಳನಟ್ಟ 

ಗೆಯೊಳ್‌ ಧಾರಾಪೂರ್ವಕದಿಂ ಪರ್ವ್ವನಮಸ್ಕ್ಯ 

ಮಾಗೆ ಪಿರಿಯಕೋಲೋಳ್‌ ಕೊಟ್ಟಮತ್ತರ್ನೊಲು 

ಲೆಕ್ಕದ ಮತ್ತ ೧೦ ಪತ್ತುಕೆಯ್ಯ ನೆಲ [ನಿ] 

[ವೇ] ಷಣಂ ಮನೆಯುಮಂ ॥ ಶ್ಲೋಕ 
ಬಹುಭಿರ್ವ್ವಸುಧಾ ದತ್ತಾ ರಾಜಭಿ 'ಸಗರಾದಿಭಿಃ | 


ಯಸ್ಯ ಯಸ್ಯ ಯದಾಭೂಮಿ ಸ್ವಸ್ಯ ತಸ್ಯ ತದಾಫಲಂ | 
O 


ಮಾನ್ವಿ ತಾಲೂಕಿನ ಶಾಸನಗಳು ೨೯ 


೧೩ 
ಸುಂಕನೂರು-ಕ್ರಿ. ಶ. ೧೦೩೧ 
(ಬಿ.ನಂ. '೮೨೮/೬೨-೬೩) .. 
ಮಣ್ಣ ಬಸಣ್ಣನ ಗುಡಿಯ ಹತ್ತಿರ ನಿಲ್ಲಿಸಿದ ಕಲ್ಲು 


ಚಾಲುಕ್ಕ ಎರಡನೇ ಜಯಸಿಂಹನ ಆಳ್ವಿಕೆ ಚಕ್ರವರ್ತಿಯ ರಾಣಿ ಬಿಜ್ಜಲದೇವಿಯು 
ಪೊಟ್ಟಲಕೆರೆಯ ನೆಲೆವೀಡಿನಲ್ಲಿದ್ದಾಗ ದುಗ್ಗಪ್ಪವಟ್ಟೆಯಕ್ಕೆ ದಾನ ಬಿಡುತ್ತಾಳೆ. 


ಇ % ೧ ೧ ೪% 4 ೫ ಟ ) 


೧೨. 


೧೩ 


೧೪. 


ಸ್ವಸ್ತಿ ಶ್ರೀ ಪ್ರಿಥುವೀವಲ್ಲಭ ಮಹಾ 

ರಾಜಾಧಿರಾಜ ಪರಮೇಸ್ವರ ಪರಮ ಭಟ್ಟಾರ 

ಕ ಸತ್ಕಾಸ್ರಯ ಕುಳತಿಳಕ ಚಳುಕ್ಕ ಭರ 

ಣ ಶ್ರೀಮದ್ದಗದೇಕಮಲ್ಲದೇವರ ರಾಜ್ಯಾಭಿವ್ರಿದ್ಧಿ 

ಆ ಚನ್ಹಕ್ಕತರಂಬರ ಸಲುತ್ತಮಿರೆ [ಸ್ವ] ಸ್ತಿಯನವ 

ರತ ಪರಮ ಕಲ್ಕಾಣಾದ್ಭುದಯ ಸಹಸ್ರಫಳಭೋಗ 
ಭಗಿನಿ ದ್ವಿತೀಯ ಲಕ್ಷ್ಮೀ ಸಮಾನೆಯರಪ್ಪ ಶ್ರೀ 

ಮತ್‌ ಬಿಜ್ಜಲದೇವಿಯರ್‌ ಶಕ ವರುಷ 

೯೫ [೩? ಬಹುಧನ್ಯ?] ಸಂವತ್ಸರದ ಮಾಘಸುದ್ಧ [೨] 
ಸಂಕ್ರತಿ ಅದಿವರ ಪೊಟ್ಟಳಕೆಅಯ ನೆಲೆಬೀಡಿನೊಳ್‌ 
ದುಗ್ಗಪ್ಪವಟ್ಟೆಯ ೫ ೫ ೫ರೆಯಕ್ಕೆ ನಾಗಲೆಯ ಗಳ ೫ ೫ 
ತೋರನಕೆ x *ಕೊಟ್ಟ ೫ ೩x ಕೋಲ ನಾವನೋ x 
ನಳದ ೫ ೫ ೫ ೫ಯ್ಯ ಬ್ರಾಹ್ಮ 

ಣರು ೫ ೫xಹತ 


ಮಾನ್ಸಿ ತಾಲೂಕಿನ ಶಾಸನಗಳು 


೧೪ 
ತಡಕಲ್‌-ಕ್ರಿ.ಶ. ೧೦೩೩ 


(ಬ.ನಂ. ೮೩೧/೬೨-೬೩) 
ಅಗಸಿಯ ಗೋಡೆಯಲ್ಲಿ ಕಟ್ಟಿದ ಕಲ್ಲಿನ ಮೇಲೆ 


ಚಾಲುಕ್ಕ ಎರಡನೇ ಜಯಸಿಂಹನ ಆಳ್ವಿಕೆ. ಚಕ್ರವರ್ತಿಯ ರಾಣಿ ಬಿಜ್ಜಲದೇವಿಯು 
ಡಕಲನಲ್ಲಿ ದಾನ ಬಿಟ್ಟ ವಿವರವಿದೆ. 


ಹ ಕ ಹಹ ಶ್ಚ ಚಾ ಛಿ 


2 ಐವಿ ವಿ ವಿ ಧಿ ಧಿ ಐ ವಿ ಐಅಿ ಫಿ 
“ape 8 0 ೫ ಓಟ ಭಿ ೦ 


ಒಂದನೆಯ ಬದಿ 
೫೫೫೫೫ XX 
ಥ್ಹೀ ವಲ್ಲಭ XX ೫೫೫% ೫ 
ಪರಮೇಶ್ವರ. XX ೫೫ ೫ ೫ 
ಕಂ ಸತ್ಯಶ್ರಯ [ಕುಳತಿಳ ಕಂ] 
ಚಾಲುಕ್ಕಾಭರ [ಣಂ ಶ್ರೀಮ] ಜ 
ಗದೇಕಮಲ್ಲದೇವ [ರ ವಿಜಯರಾಜ್ಯ ಮು] 
ತ್ತರೋತ್ತರಾಭಿವ್ರಿದ್ಧಿ xx xxx [ಏತ] 
ಗಿರಿಯ ನೆಲೆವೀಡಿನ XX XXX xx 
ತತ ವಿನೋದದಿನಾಚ xx 
ತಾರಂಬರಂ ಸಲುತ್ತಮಿರೆ x 
ಮತ್‌ಜ್ಯಗದೇಕಮಲ್ಲದೇ x x 
ವಿಶಾಳ ವಕ್ಷೋರಸ್ಥಟ ನಿ x 
ಶಿನಿಯರಪ್ಪ ಶ್ರೀ ಬಿಜ್ಜಲ 


* ದೇವಿಯರ್ಸ್ಸಕ ವರ್ಷ ೯೫೫ 


ನೆಯ ಶ್ರೀಮುಖ ಸಂವತ್ಸರದ 
ಚೈತ್ರದಮವಾಸ್ಕೆ ಆದಿತ್ಯ 

ಬಾರಂ ಸಂಕ್ರಾಂತಿ ವ್ಯ Xx x 
ಸೂರ್ಯ್ಯ ಗ್ರಹಣಕಾಲ ೫ ೫ [ಅ ಗ್ರ?] 
ಹಾರಂ ತಡಕ [ಲ] ೫೫ 





ಮಾನ್ಹಿ ತಾಲೂಕಿನ ಶಾಸನಗಳು ೩೧ 
ಎರಡನೆಯ ಬದಿ 
೧..೫೫೫೫ ವರಿಯೊ.. 
೨. ೫೫ ಮತ್ತ ೧೫ ೫೫ 
೩. ೫ಥಳ ೫% ಗೆ ಬಿಟ್ಟಕೆ 
೪. ಯಿ ಮತ್ತರ್‌ ೧೨ xxx 
೫. ಸಾಮಾನ್ಯೋಯಂ ಧರ್ಮಸೇ 
೬. ತು ನ್ರಿಪಾಣಾಂ ಕಾಲೇಕಾ 
೭. ಲೇ ಪಾಲನೀಯೋ ಭವದ್ಧಿಃ 
ಆ. ಸರ್ವಾನೇತಾನ್ಸಾಗಿನಃ 
೯. ಸ್ವದತ್ತ ಪರದತ್ತಂ 
೧೦. ವಾಯೋ ಹರೇತ ವಸು 
೧೧. ನ್ಹರಾ ಷಷ್ಟಿರ್ವರ್ಷಸ 
೧೨. ಹಸ್ರಾಣಿ ವಿಷ್ಠಾಯಾಂ 
ಜಾಯತೇ ಕ್ರಿಮಿ 


೧೩ 





೩೨ ಮಾನ್ವಿ ತಾಲೂಕಿನ ' ಶಾಸನಗಳು 


೧೫ 
ನುಗಡೋಣಿ-ಕ್ರಿ. ಶ. ೧೦೩೪ 
(ಬಿ.ನಂ. ೮೨೪/೬೨-೬೩) 
ಬಸವೇಶ್ವರ ಗುಡಿಯ ಎದುರಿಗೆ 


ದಂಡನಾಯಕ ಚಾಕಿಮಯ್ಯನು ಬಿಮಾಳಕುರಿಕೆಯ (ನುಗಡೋಣಿ?) ಮಹಾದೇವ 
ದೇವಾಲಯಕ್ಕೆ ದತ್ತಿ ಬಿಟ್ಟಿದ್ದಾನೆ. 
ಸ್ವಸ್ತಿ ಸಕವರ್ಷ ೯೫೬ ನೆಯ ಭಾವ 
ಸಂವತ್ಸರದ ಶ್ರಾ ಯಾ 
ಳ್‌ ಶ್ರೀ ಮದ್ದಂಡ ನಾಯ 
ಕ ಚಾಕಿಮಯ್ಯ ಬಿಮಾ ಕ 
ಳ ಕುಲಿಕೆಯ ಮಹಾದೇ 


ಹ್‌ ಜು 4 ಹ. 4 


ವರ್ಗ ಬಿಟ್ಟ ಕೆಯಿ ಮತ್ತ ೬ ॥ 
ಗಿ ಬ pe) 


ಮಾನ್ಸಿ ತಾಲೂಕಿನ ಶಾಸನಗಳು ೩೩ 


೧೬ 
ನುಗಡೋಣಿ-ಕಿ. ಶ.,೧೦೩೪ 
(ಬಿ.ನಂ. ೮೨೫/೬೨-೬೩) 

' . ಮಣ್ಣಪ್ಪನ ಹೊಲದಲ್ಲಿ 


ಚಾಲುಕ್ಕ ಎರಡನೇ ಜಯಸಿಂಹನ ರಾಣಿ ಸೋಮಲದೇವಿಯು ಪೊಟ್ಟಲಕೆರೆಯ 
ನೆಲೆವೀಡಿನಲ್ಲಿದ್ದಳು. ಆಗ. ಜಯ ಚಂಡರತಿ. ಮಾರಬೆಯ ಕೋರಿಕೆಯ :ಮೇರೆಗೆ 
ಎಡೆದೊರೆ-೨೦೦೦ದಲ್ಲಿಯ ಮೊಸಳೆಕಲ್ಲು-೩೦೦ ರ. ಭತ್ತಗ್ರಾಮ ಬಲ್ಲಟಗೆಯ ಕಸಿಗೆ 
ಗಣ ಬಂಕೇಶ್ವರ ದೇವರಿಗೆ ನಿವೇಶನ, 'ಗಾಣ, ಗಾ ಮೊದಲಾದವುಗಳನ್ನು 
ಗೋಕರ್ಣರಾಸಿ ಜೀಯರಿಗೆ ಬಿಟ್ಟುಕೊಡುತ್ತಾಳೆ. 


ವ 


ಸ್ವಸ್ತಿ ಶ್ರೀ ಮತ್ತೋಮಲದೇವಿಯರ್‌ ಪೊಟ್ಟಳಕೆರೆಯ ತೆ 
ನೆಲೆವೀಡಿನೊಳ್‌ ಸಕವರ್ಷ ೯೫೭ ನೆಯ ಯುವ ಸಂವತ್ಸ 
ರದ ಪುಷ್ಕ ಬಹುಳ ಬುದವಾರದಿಂದಿನುತ್ತರಾಯಣ ಸಂ 
ಕ್ರಾನ್ತಿಯ ಪವ್ವ ನಿಮಿತ್ಯ [ಪುಲಿ] ಯ ಜಿ 

ನ್ನದ ಗೋಕರ್ಣ್ಣ ರಾಸಿ ಜೀಯರ್ಗ್ಗೆ ಹಸ್ತೋದಕಂಗೆಯ್ದು ಕ 
ರದು ಲೆಕ್ಕ [ವೊಳ] ಸಮನ್ನದಿಂ ಮಾಘ ಬಹುಳ ಬೃಹ 
ಸ್ವತಿವಾರದಂದು ಜಯಜಣ್ಣರಿತಿ [ಮಾರಬೆಯ ಆ] 
ಣತಿಯ ಎಡೆದೊಲ್‌ ೨೦೦೦ರ ದೊಳಗಣ ಮೊಸಳಿಕಲ್ಲ 
೩೦೦ ಅ ಬಳಿಯ ಭತ್ತಗ್ರಾಮ ಬಳ್ಳನಿಟ್ಟಗೆಯ ಕಸಿಗೆ ¥ 


ಇ.ಸ. [ಕ ಜತ ಈ 


೧೦. ಗಣ ಬಂ] ಕೇಸ್ಟರ ದೇವರ್ಗ್ಗೆ XXXXxX%X , 
೧೧. ದಿಂ ಸರ್ವನಮಸ್ಕಂ ಬಿಟ್ಟ ನೆಲ ಮತ್ತರಿಪ್ಪತು ತೋಂಟ ಮ 
೧೨. ತ್ತರೊಂದು ನಿವೇಶನ ದೇವರ್ಗ್ಗೆ ಅ [ಲ] ಊರೊಳಗೆ ಗಾಣ ೫ 


೧೩. ಲಿ ಎಣ್ಣೆ ನನ್ನಾದೀವಿಗೆ ನಡವಂನ್ರ [ಫ] ಣ ೧ 
DB 





೩೪ 


ಮಾನ್ವಿ ತಾಲೂಕಿನ ಶಾಸನಗಳು 


೧೭ 


ಬಲ್ಲಟಗಿ-ಕ್ರಿ. ಶ. ೧೦೩೬ 
(ಬಿ.ನಂ. ೫೩೬/೬೧-೬೨) 
ಪೈಕಾನ್‌ ಬಾವಿಯ ಹತ್ತಿರ 


ಚಾಲುಕ್ಕ ಎರಡನೇ ಜಯಸಿಂಹನು ಪೊಟ್ಟಲಕೆರೆಯ ನೆಲೆವೀಡಿನಲ್ಲಿದ್ದಾಗ 
ಎಡೆದೊರೆ-೨೦೦೦ದ ಕಂಪಣ ಮೊಸಳಿಕಲ್ಲ-೩೦೦ರ ಭತ್ತಗ್ರಾಮ ಬಲ್ಲಟಿಗಿಯ 
ಚಂದೇಶ್ವರ ದೇವಾಲಯಕ್ಕೆ ದಾನ ಬಿಡುತ್ತಾನೆ. ವಾದಿಗಾ ಗಜಕೇಸರಿ ಸದ್ಕೋಜಾತ ಈ 
ದೇವಾಲಯದ ಸ್ಥಾನಾಚಾರ್ಯನಾಗಿರಬೇಕು. 


೧೩. 
೧೪. 
೧೫. 


೧೬. 


೧. ಮುಂದಿನ ಭಾಗ ಒಡೆದು ಹೋಗಿದೆ 


ಸ್ವಸ್ತಿ ಶ್ರೀ ಸಮಸ್ತ ಭುವನೇಸ್ವಯ ಶ್ರೀ 

ಪ್ರಿಥ್ದೀವಲ್ಲಭ ಮಹಾರಾಜಾಧಿರಾಜ ಪ 

ರಮೇಶ್ವರ ಸತ್ಕಾಶ್ರಯ ಕ್ಕು 

ಲ ತಿಲಕಂ ಚಾಳುಕ್ಯ ೫2೫ ೫7೫ 

ಮಲ್ಲದೇವರ ವಿಜಯರಾಜ್ಯ ಮುತ್ತರೊತ್ತರಾಭಿವ್ರಿ 

೫ ಪ್ರವರ್ದಮಾನ ಮಾ ಚಂದ್ರಾರ್ಕತಾರಂ ಆಳುತ್ತಿರೆ 
ಪೊಟ್ಟಲಕೆರೆಯ ನೆಲೆ ವೀಡಿನೊಳು ಸ (ಶ) ಕ ವರ್ಷ 
೯೫೮ನೆಯ ಧಾತಾ (ತು) ಸಂವತ್ಸರದ ಪುಷ್ಕ ಶುದ್ಧ 
೩ ಬ್ರಿಹಸ್ಪತಿ ವಾರದುತ್ತರಾಯಣ ಸಂ 


K ಕ್ರಾತಿಯ ಪರ್ವ್ವನಿಮಿತ್ತದಿಂ ವಾದಿ ಗಾ [ಗ] ಜಕೇಸರಿ 


ಸದ್ಯೋಜಾತ ೫೫೩೫೩೫೩೫x xx ದೇಶಂಗೆಯ್ಯೆ ಶ್ರೀ 
ಮಜ್ಜಗದೇಕಮಲ್ಲದೇವ ಎಡೆದೊಣ' ಇಚ್ಚಾಸಿರದ 

ಕಂಪಣಂ ಮಸಳಿಕಲ್ಲ ಮೂಜುನೂಜ ಬಳಿಯ (ಭ] 

ತ್ತ ಗ್ರಾಮ ಬಳ್ಳಟ್ಟಿಗೆಯ ಚಂದೇಶ್ವರ ದೇವರ Xxxxxxxx 
ಕ್ಕಂ ನಿತ್ಯ ಸೀತಾ [ಚೂದ್ಯ] ವಾದ xxxxx 

ಕ್ಕ ತಬೊದ ೫೫೫7೫ 


ಮಾನ್ವಿ ತಾಲೂಕಿನ ಶಾಸನಗಳು ೩೫ 


೧೮ 
ಮಾರ್ಚೇಡ-ಕ್ರಿ. ಶ. ೧೦೪೫ 


(ಬಿ.ನಂ. ೬೦೩/೬೧-೬೨) 
ದೊಡ್ಡಿಯಲ್ಲಿ ನಿಲ್ಲಿಸಿರುವ .ಬಂಡೆ 


ಮಹಾಸಾಮಂತ ವಾಮರಸ ಮತ್ತು ಬೀವಯ್ಯರು ಹಂಡುಗ ಬೀಡಿನಲ್ಲಿದ್ದಾಗ 
ದಾನ ಬಿಟ್ಟಿದ್ದಾರೆ. ಆದರೆ ದಾನದ ವಿವರಗಳು ತಿಳಿಯವುದಿಲ್ಲ. 


೧. ಸ್ವಸ್ತಿ ಸಕವರಿಷ ೯೬ [೭)XXXXX 

'ಪ್ರವರ್ತ್ರಿಸೆ ತದ್ದರಿಷಾಭ್ಯಂತರದ 7೭೫೫೫ 
ವಡ್ಡವಾರದನ್ನು ಶ್ರೀ ಸಮಧಿಗತ ಪಂಚಮ ೫ 
ಮಹಾಸಾಮಸ್ತ ವಿಬುಧ ಜನವತ್ಸಳ Xxx 

೫೫ ಕಾಳಾನಳ ವಿಕ್ರಮ ಸಂ XXXX 

೫ ೫ ನನ್ನಿ ಚಳುಕ್ಕಿ ದೋಟ್‌ವಡಿ 
ವಮರಸರುಂ ಬೀವಯ್ಯನು ಹಣ್ಣುಗ ಬೀಡಿನಲಿ 


XXX ಸಿಕೊಟ್ಟ XXX 


ME LN 


ಪಾತರ ಸವರ್ಜ್ಜಿತ ಇಸ್ಸಿತಿವತ XXX 
೫೫2೫2೫ ಕವಿಲೆಯನಟ"'ದ ೫೫೫೫ 


2 
೦ 





೩೬ ಮಾನ್ವಿ ತಾಲೂಕಿನ ಶಾಸನಗಳು 


೧೯ 


ಬಲ್ಲಟಗಿ-ಕ್ರಿ. ಶ. ೧೦೪೮ 
(ಬಿ.ನಂ. ೫೩೫/೬೧-೬೨) . 
ಹನುಮಾನ ಗುಡಿಯ ಹಿಂದೆ 


ಚಾಲುಕ್ಕ ಮೊದಲನೇ ಸೋಮೇಶ್ವರನ ಆಳ್ವಿಕೆ. ಬಲ್ಲಟಗಿಯ ಪ್ರಭುವಿನ ಉಲ್ಲೇಖ 
ಇತರ ವಿಷಯಗಳನ್ನು ಹೇಳುವ ಶಾಸನದ ಮುಂದಿನ ಭಾಗ ಒಡೆದು ಹೋಗಿದೆ. 
ಸ್ವಸ್ತಿ ಶ್ರೀಮಚಾಳುಕ್ಕ ನೊರ್ಮ್ವಡಿ ತ್ರೆಳೋಕ್ಕ 
ಮಲ್ಲದೇವರ ೪ ನೆಯ 
ಭಾವ ಸಂವತ್ಸರದ ಪುಷ್ಕ ಶುದ್ಧ ೧೦ ಬೃಹಸ್ಪತಿ 
ವಾರದಂದುತ್ತರಾಯಣ ಸಂಕ್ರಾಂತಿ 
ಯ ಪರ್ವ ನಿಮಿತ್ತದಿಂ ಬಳ್ಳನಿಟ್ಟಿಗೆಯ ಪ್ರಭು ೫x” 


ಇ. ದ್ವ ಜಿ.ಎ ಇ 


೧. ಶಾಸನವು ಅಪೂರ್ಣವಾಗಿದೆ. 





ಮಾನ್ವಿ ತಾಲೂಕಿನ ಶಾಸನಗಳು ೩೭ 


೨೦ 


ಬಾಗಲವಾಡ-ಕ್ರಿ. ಶ. ೧೦೫೩ 
(ಬಿ.ನಂ. ೫೩೧/೬೧-೬೨) 


ಚಾಲುಕ್ಯ ಮೊದಲನೇ ಸೋಮೇಶ್ವರನ ಆಳ್ವಿಕೆ. ಶಾಸನವು ಬಹಳಷ್ಟು 
ತ್ರುಟಿತವಾಗಿರುವುದರಿಂದ ಚಕ್ರವರ್ತಿಯ ರಾಣಿಯ ಹೆಸರು ಮತ್ತು ಅವಳು ಬಾಗುಳಪಳಲ 
(ಬಾಗಲವಾಡ) ಗ್ರಾಮದಲ್ಲಿ ದಾನ ಬಿಟ್ಟ ವಿವರಗಳು ತಿಳಿಯುವುದಿಲ್ಲ. 


೧. 


೨. 


ಈ 


x ಸೆ 


nar 


೧೧. 


"೧೨. 


KXXXXXXXXXXX ಲ್ಲ ಭಮಹಾರಾ XXXXXXX 
೫೫೫೫2೫೫೫ ೬ ಸತ್ಯಾಶ್ರಯ ಕುಳತಿಳಕಂ ಚXXXXXX 
ಶ್ರೀಮತ್ತೈಳೋಕ್ಕಮಲ್ಲ ದೇವರ ರಾಜ್ಯ ಮುತ್ತರೋತ್ತರಾಭಿ ವೃದ್ಧಾ 
೫೫೫ ಮಿರೆ ಸ್ವಸ್ತನವರತ ಪೆರಮಕಲ್ಯಾಣಾಭ್ಯುದ 
೫೫೫೫೫ ಯ ಲಕ್ಷ್ಮಿ ಸಮಾನೆಯರಾಶ್ರೀತ ಜನ 
೫.೫%೫%೫೬ ೬ ಮತ್ತೈಳೋಕ್ಕ ಮಲ್ಲದೇವ ವಿಶಾಳೋರಸ್ಥ 
೫೫೫೫೫೫೫ ಲ ದೇವಿಯ ರ್ಸಖವರ್ಶ ೯೭೫ ನೆ 
೫೫೫೫೫೫೬೫ ಬ್ರಹಸ್ಪತಿವಾರದನ್ನು ಮಾ 
೫೫೫೫೫೫೫೫ ಬಾಗುಟಪಟಲ ಭಿನ 

೫೫೫೫೫ Xನಾಲ್ಪತ್ತು ಪರಲು ಪಂಚರ 

೫೫೫೫2೫ ೫ಯಿ ಲು ಪರೊದವೆ ಧರ್ಮೆತಕ್ಕೆ x 


೫೫೫೫೫2೫೫ ಸಭಾಮಣ್ಬಪದೊ XXXxxx 


೧೩-೧೬ ಸ್ಪದತಂ 
ವ ಎ 


೩೮ ಮಾನ್ವಿ ತಾಲೂಕಿನ ಶಾಸನಗಳು 
ವಿ೧ 
ಬಲ್ಲಟಗಿ-ಕ್ರಿ. ಶ. ೧೦೫೮ * 
(ಬ.ನಂ. ೫೪೦/೬೧-೬೨) 
ಸವಾರಪ್ಪನ ಹೊಲ 


ಚಾಲುಕ್ಕ ಮೊದಲನೇ ಸೋಮೇಶ್ವರನ ಆಳ್ವಿಕೆ. ಈತನ ರಾಣಿ ಚಾಮಲದೇವಿಯು 
ಮಲೆಯ (ಮಾಳಾಪುರ) ನೆಲೆವೀಡಿನಲ್ಲಿದ್ದಾಗ ತುಂಗಭದ್ರ ಮತ್ತು ಕೃಷ್ಣಾನದಿಯ 


ಇವಿ 


ಸಂಗಮದಲ್ಲಿ ಸ್ನಾನಮಾಡಿದ ನೆನಪಿಗಾಗಿ, ಎಡೆದೊರೆ-೨೦೦೦ದಲ್ಲಿಯ 
ಮೊಸಳಿಕಲ್ಲು-೩೦೦ ರ ಭತ್ತಗ್ರಾಮ ಬಲ್ಲಟಗಿಯಲ್ಲಿ ದಾನಬಿಡುತ್ತಾಳೆ. ಈ ದಾನವನ್ನು 
ರಾಣಿಯ ಪರವಾಗಿ ಶಿವಪಾಡ ಪಂಕಜ ಭ್ರಮರನೆನಿಸಿದ ಭಾಸ್ಕರಸೆಟ್ಟಿಯು ನೀಡುತ್ತಾನೆ. 


೧. ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀಪ್ರಿಥ್ವೀವಲ್ಲಭ 

೨. ಮಹಾರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾರಕಂ 

೩. ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಕಾ ಭರಣಂ ಶ್ರೀ 

೪. ಮತ್ರೈಳೋಕ್ಯಮಲ್ಲ ದೇವರ ವಿಜಯರಾಜ್ಯಮುತ್ತರೋ 

೫. ತ್ತ ರಾಭಿವ್ರಿದ್ದಿ ಪ್ರವರ್ದಮಾನಮಾಚನ್ಹಾರ್ಕತಾರಾಂಬ, 

೬. - ರಂ ಸಲುತ್ತಮಿರೆ ಸ್ವಸ್ತನವರತ ಪರಮಕಲ್ಯಾಣಾಭ್ಯು 

೭. ದಯ ಸಹಸ್ರಫಳ ಭೋಗಭಾಗಿನಿ ಕಳಹಂಸಗಾಮಿ 

ಆ. ನಿ ಗೋತ್ರ ಪವಿತ್ರೆ ವಿಮಳ ಚರಿತ್ರೆಪಾತ್ರ ಚೂಡಾಮಣಿ ಸು 
೯. ಜನ ರಕ್ಷಾಮಣಿ ಚಿತ್ತವಿದ್ಯಾಧರಿ ಸಕಳ ಕಳಾಧರಿ ಮಲೆ 
೧೦. [ಯ] ಬೆಡಂಗಿ ಬರ್ಮನಣುಂಗಿ ಯಾಶೃತ ಜನ ಕಾಮಧೇನು 
೧೧. [ಕ] ಲಿಯುಗ ಸೀತೆ ಪಲಹಿತ ಗಿರಿಜಾತೆ ಶ್ರೀ ಮತ್ರೈ 

೧೨. ಳೋಕ್ಕ ಮಲ್ಲದೇವ ವಿಶಾಳವಕ್ಷಸ್ಥಳ ನಿವಾಸಿನಿಯರಪ್ಪ 
೧೩. : ಶ್ರೀ ಮಚ್ಚಾಮಲದೇವಿಯಜು ಮಲೆಯ ನೆಲೆವೀಡಿ 

೧೪. ನೋಳ್‌ ಸಕವರ್ಷ ೯೮೦ ನೆಯ ವಿಳಂಬಿ ಸಂವತ್ಸರದ ವೈ 





ಮಾನ್ವಿ ತಾಲೂಕಿನ ಶಾಸನಗಳು ೩೯ 
೧೫. ಶಾಖ ಸುದ್ಧ ೩ ಆದಿವಾರವದುವೆಯ ಕ್ಷಯ 


೧೬. ಪರ್ವ್ವ ಸಂಬಂಧಿಯಿಂ ತುಂಗಭದ್ರೆಯ ಕೃಷ್ಣ 

೧೭. ವೆಣ್ನಾನದೀ ನದೀ ಸಂಗಮದ ತೀರ್ಥಸ್ನಾನ ನಿಮಿತ್ತವೆಡೆದೊಜು' 

೧೮. ಯಿಚ್ಚಾಸಿರರೊಳಗಣ ಮೊಸಳಿಕಲ್ಕೂನೂಲು . 

೧೯. ಅಕೊಳಗಣ ಭತ್ತಗ್ರಾಮೆ ಬೆಳ್ಳನಿಟ್ಟಗೆಯೊಳ್‌ 

೨೦ ಶಿವಪಾದಪಂಕಜ ಭ್ರಮರಂ ಭಾಸ್ಕರ ಸೆಟ್ಟಿಯರು 

೨೧. ಕೆಖು'ಗೆ ಕವತಾಳ ಬಟ್ಟೆಯಿಂ ಬಡಗಲಾಕೆಲು” 

೨೨. ಯಿಂ ಪಡುವಲಲ್ಲಿಯ ಗಡಿಂಬದ ಪಿರಿಯ ಕೋಲೋಳ್‌ 

೨೩. ಧಾರಾಪೂರ್ವಕಂ ಸರ್ವ್ವಬಾದಾಪರಿಹಾರ ಮಾಗೆ ಬಿಟ್ಟ 

೨೪. ಕರಿಯನೆಲಂ ಮತ್ತರ್ಪತ್ತು ಈ ಧರ್ಮಮನಾಚನ್ಹಾ 

೨೫-೩೪ ಈ ಮುಂದಿನ ಸಾಲುಗಳು ಇರುವ ಶಾಸನ ಭಾಗ ಒಡೆದು ಹೋಗಿದೆ. 
O 





೪೦ : ಮಾನ್ವಿ ತಾಲೂಕಿನ ಶಾಸನಗಳು 


೨೨ 
ಮಾನ್ವಿ-ಕ್ರಿ. ಶ. ೧೧ನೇ ಶತಮಾನ 


(ಬಿ.ನಂ. ೫೯೮/೬೧-೬೨) 
ಮಸೀದಿಯ ಹತ್ತಿರ 


ಚಾಲುಕ್ಕ ಮೊದಲನೇ ಸೋಮೇಶ್ವರನ ಆಳ್ವಿಕೆ. ಈತನ ಸಾಮಂತ ಹೈಹಯ 
ವಂಶದ ಮಹಾಮಂಡಳೇಶ್ವರ x ವರಸನು” ಎಡೆದೊರೆ- -೨೦೦೦ ವನ್ನು ಆಳುತ್ತಿದ್ದನು. 
ಈತನ ಅಧಿಕಾರಿ ಮತ್ತು 3 ನಾಡಿನ ತಂತ್ರಪಾಳ ಗಂಗರ ಚಾವುಂಡಮಯ್ಯನು ದಾನ 
ಬಿಟ್ಟಿದ್ದಾನೆ. ಆದರೆ ದಾನದ ವಿವರಗಳು ಇರುವ ಶಾಸನ ಭಾಗ ಒಡೆದು ಹೋಗಿದೆ. 


೧. ಸ್ವಸ್ತಿ ಸಮಸ್ತ ಭುವ ೫೫ 


೨. . ಯ ಶ್ರೀ ಪ್ರಿಥ್ಟೀವಲ್ಲಭ [ಮ] 

೩. ರಾಜಾಧಿರಾಜ ಪರಮೇಸ್ವ [ರ]xxx 

೪. ಭಟ್ಟಾರಕ ಸತ್ಯಾಶ್ರಯ ಕುಳ xxx 

೫. ಚಾಳುಕ್ಕಾಭರಣ ಶ್ರೀ ಮತ್ತೆ XXX 

೬. ಲ್ಲ ದೇವರ ವಿಜಯರಾಜ್ಯ ಮುತ್ತರೋತ್ತರಾಭಿವದ್ದಿ ಪ್ರ 

೭. [ವ] ರ್ದ್ವ ಮಾನ ಮಾಚಂದ್ರಾರ್ಕ್ಯ ತಾರಂಬರಂ ಸಲು ೫೫ 

೮. ರೆ ತತ್ಪಾದ ಪದ್ಮೋಪಜೀವಿಗಳಪ್ಪ ಸಮ xx 

೯. ಪಣ್ಣುಮಹಾಸಬ್ದ ಮಹಾಮಣ್ಣಳೇಶ್ವರ ೫೫೫ 

೧೦. ತೀ ಪುರವರಾಧೀಸ್ವರಂ ಮೂವಡಿಗಣ್ಣ ರಿಪು ಮಣ್ಣಳಿಕ [ಭ] 

೧೧. ಯ ರಾಯ [ಕ] ಕಟಕ ಮುನ್ನಿಜ'ವ ಕಾರ್ತ್ರವೀರ್ಯ್ಯಕುಳತಿಳ xxx 
೧೨. ದಿ ಸಮಸ್ತ ಪ್ರಸಸ್ತಿ ಸಹಿತಂ ಶ್ರೀ ಮನ್ಮಹಾಮಣ್ಣ xxx 

೧೩. ವರಸರೆಡೆದೊಣಅ'ಯಿಟಣ್ಣಸಿರ ಮನಾಳುತ್ತಮಿರೆ xxxx 

೧೪. ವತ್ತ ನಾ [ಡ] ತಂತ್ರಪಾಳ ಗಂಗರ ಚಾವುಣ್ಣಮಯ್ಯಂ SR XXKXX 
"೧೫. ಣದ ನೆಲವೀಡಿನೊಳ್‌ ಬಿನ್ನಪಂಗೆಯ್ದು ಪಡೆಯ ಸ್ವಸ್ತನೇಕ xxxx 
೧೬. ಗ ಸಂಘಾತ ವೀಚಿಛಾಯ ಲವಣಾಬ್ದಿ ವಳೆಯ ವಳೆಯಿ xxxx 


೧೭. ೫ಗ ಪಾರಿಯತ್ತ ತನಧ್ಯ ದೇಸಾ (ಶಾ) ಧಿಪತಿ xxxx 


೧೮. ೩೫೩೫೩೫ ವನತ್ಯುಗ್ರ ನರಸಿರ XXX XXXxXxX° 


೧. ಮುಂದಿನ ಭಾಗ ಒಡೆದು ಹೋಗಿದೆ 





ಮಾನ್ವಿ ತಾಲೂಕಿನ ಶಾಸನಗಳು ೪೧ 


೨೩ 
ಅತನೂರು-ಕಿ. ಶ. ೧೧ನೇ ಶತಮಾನ 


(ಬಿ.ನಂ.. ೮೧೨/೬೨-೬೩) 
ಈಶ್ವರ ದೇವಾಲಯದ ಪಾವುಟಗೆಗೆ ಕಟ್ಟಲಾಗಿದೆ ' 


ಚಾಲುಕ್ಕ ಮೊದಲನೇ ಸೋಮೇಶ್ವರನ ಆಳ್ವಿಕೆ. ಈತನ ಸಾಮಂತ 
ಮಹಾಮಂಡಳೇಶ್ವರ ರೇವರಸನು ಎಡೆದೊರೆ-೨೦೦೦ವನ್ನು ಆಳುತ್ತಿದ್ದನು. ಈತನ 
ಕೆಳಗೆ ಹೈಹಯ ವಂಶದ ಮಹಾಸಾಮಂತ ಮನ್ನೆಯ ಅಂಗೈಪರಸನು ಆಳುತ್ತಿದ್ದನು. 
ಮುದುಗುದೂರ ಪಲ್ಲೇಶ್ವರ ದೇವಾಲಯದ ಸ್ಥಾನಾಚಾರ್ಯನಾದ ಶ್ರೀಮತ್ಸಾಧ್ಯ ಶಿವ 
ಪಂಡಿತಾಚಾರ್ಯರಿಗೆ ಮಹಾಸಾಮಂತಾಧಿಪತಿ ಮಹಾಪ್ರಚಂಡ ದಂಡನಾಯಕ 
ಪೋತಿಮಯ್ಯ ಮತ್ತು ಜಕ್ಕರಸರು ತಮ್ಮ ಪ್ರಭುಸ್ವಾಮ್ಯದಲ್ಲಿ ದಾನವನ್ನು ಬಿಟ್ಟಿದ್ದಾರೆ. 
ಇಂದಿನ ಈಶ್ವರ ದೇವಾಲಯವೇ ಪ್ರಾಚೀನ ಪಲ್ಲೇಶ್ವರ ದೇವಾಲಯವಾಗಿರಬೇಕು. 

ಮೊದಲನೆಯ ಮುಖ 

ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀಪ್ರಿಥ್ವೀವಲ್ಲಭಮ 
ಹಾ ರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾ 
ರಕ ಸತ್ಯಾಶ್ರಯ ಕುಳತಿಳಕ ಚಾಳುಕ್ಕಾಭ 
ರಣಂ ಶ್ರೀಮತ್ರೈಳೋಕ್ಕಮಲ್ಲದೇವರ ವಿಜಯ 
ರಾಜ್ಯ ಮುತ್ತರೋತ್ತರಾಭಿವ್ರಿದ್ದಿ ಪ್ರವರ್ದ್ಯಮಾ 
ನ ಮಾಚಂದ್ರಾರ್ಕ್ಯ ತಾರಂಬರಂ ಸಲುತ್ತ ಕಲ್ಕಾ 
ಣದ ನೆಲೆವೀಡಿನೊಳು ರಾಜ್ಯಂಗೆಯ್ಯುತ್ತಮಿರೆ 
ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ದ ಮಹಾ 
ಮಣ್ಣಳೇಶ್ವರಂ ರೇವರಸರೆಡೆದೊಖು'ನಾಡಿಚ್ಛಾಸಿ 


ಹಿ. ಆ. ೪೯ EP bd 


೧೦. ರಮನಾಳುತ್ತಿರೆ ಸ್ವಸ್ತಿ ಸಮಧಿಗತ ಪಂಚ 

೧೧. ಮಹಾಶಬ್ದ ಮಹಾಸಾಮನ್ತ ಸಕಲ ಲಕ್ಷ್ಮೀ 
೧೨. ಕಾನ್ತ ಮಹಿಷೃತೀಪುರ ಪರಮೇಶ್ವರಂ ಮಧ್ಯ 
೧೩. ದೇಶಾಧೀಶ್ವರಂ ಗಜ ಘಟಾಮಲ್ಲ ನಾಮಾದಿ ಸ 


೪೨ 


೧೪. 
೧೫. 


೧೬. 
೧೭. 
೧೮. 
೧೯. 
೨೦. 
೨೧. 
೨೨. 

೨೩. 
೨೪. 


೨೫. 


೨೬. 
೨೭. 
೨೮. 
೨೯. 
೩೦. 
೩೧. 


೩೨. 


ಮಾನ್ಜಿ ತಾಲೂಕಿನ ಶಾಸನಗಳು 
ಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮನ್ಮಹಾಸಾಮ 


ನ್ರ ಮನ್ನೆಯನಂಗ್ಯಪರಸರಂ ಸ್ವಸ್ತಿಯ 

ಮ ನಿಯಮ ಧ್ಯಾನಧಾರಣ 

ಮೋನಾನುಷ್ಠಾಣ ಜಪಸಮಾಧಿ ಸಂಪನ್ನರಪ್ಪ 

ಮು [ದು] ಗುದೂರು ಪಲ್ಲೇಶ್ವರ ಸ್ಥಾನಾಧಿಪತಿ ಶ್ರೀ. 

ಮತ್ನು [ಧ್ಯ] ಶಿವ ಪಂಡಿತಾಚಾರ್ಯ್ಯ [ರು] ಮಿಂತಿ 

ನಿಬರು ಮಿಲ್ಲು ಸ್ವಸ್ತಿ ಸಮಧಿಗತ ಪಂಚಮ 

ಹಾ ಶಬ್ದ ಮಹಾಸಾಮನ್ತಾಧಿಪತಿ ಮಹಾ 

ಪ್ರಚಣ್ಣ ದಣ್ಣನಾಯಕ ವೈರಿಭಯ ದಾ [ಯ] 

ಕ ನನ್ನಿಯ ಮೇರು ನಾಮಾದಿ ಸಮಸ್ತ ಪ್ರಶಸ್ತಿ 

[ಸ] ಹಿತ ಶ್ರೀಮದ್ದಣ್ಣನಾಯಕಂ ಪೋತಿಮಯ್ಯಂ 

2 ೬ ಜಕ್ಕರಸರ ಪ್ರಭುಸ್ವಾಮ್ಯದಲ್ಲಿ 
ಎರಡನೆಯ ಮುಖ 

೫೫೫ ಸಮುಪ [ಡಿ] ಯದೆಯ [ರ್ತ] 

ಮ ಸರ್ವ್ವನ ಮಶ್ಯಮಾಗೆ ಮಾ 

ಡಿ ಬಿಟ್ಟರ್‌ ಬ್ರಹ್ಮಾಪುರಿ ಚಾ 

ಮುಣ್ಣಮಯ್ಯ ಷಡಂಗಿಗೆ ಬಿಟ್ಟ 

ಕರಿಯ ಮತ್ತ ೨ ತಳಾ [ನೆಚರ] 

ಗೆ ಬಿಟ್ಟ ಕರಿಯ ಮತ್ತ ೨ ಇದ 


ನಾವನೋವನ ೫೫೫೫೫೫೫ 


ಮಾನ್ವಿ ತಾಲೂಕಿನ ಶಾಸನಗಳು ೪೩ 


೨೪ 
ಬಲ್ಲಟಗಿ-ಕ್ರಿ. ಶ. ೧೧ನೇ ಶತಮಾನ 


(ಬಿ.ನಂ. ೫೩೮/೬೧-೬೨) 
ರಾಮಲಿಂಗ ದೇವಾಲಯದ ಹತ್ತಿರ 


ಚಾಲುಕ್ಯ ಮೊದಲನೇ ಸೋಮೇಶ್ವರನ ಆಳ್ವಿಕೆ ಈತನ ರಾಣಿ (ಚಾಮಲದೇವಿ)ಯು 
ಎಡೆದೊರೆ-೨೦೦೦ ನಾಡಿನ ಕಂಪಣ ಮೊಸಳಿಕಲ್ಲು- -೩೦೦ರಲ್ಲಿಯ (ಬಲ್ಲಟಗಿ) ಯಲ್ಲಿ 
ಮಾಡಿಸಿದ ಜಾಮೇಶ್ವ ರ ದೇವಾಲಯಕ್ಕೆ ಚಕ್ರ ಕ್ರವರ್ತಿಯು ಮಾಳಾವುರದಪ್ಪಯಣ' 
(ನೆಲೆವೀಡಿ) ದಿಂದಲೇ” ದಾನವನ್ನು ಬಿಡುತ್ತಾನೆ. ಸೂತ್ರ ತ್ರಧಾರಿ ಕಸಿಗ ಮೋಜಂಗೆ ಸಹ 
ದತ್ತಿ ನೀಡಿದೆ. 


೧. ೫೫೫೫2 ಜನ ಕಾಮಧೇನು Xxxxx 
೨. ೫೫೫[ತ್ರೆ ಟೋ] ಕ್ಕ ಮಲ್ಲದೇವ ವಿಶಾಲವಕ್ಷಸ್ಥಳ ನಿವಾಸಿನಿಯx xx 


೩. Se ಅ'ಯಿರ್ಚಾಸಿರದ ಕಂಪಣಂ ಮೊಸಳಿಕಲ 
ಮೂನೂಜಅ ೫೫2೫2೫೫೫ 


೪, XXXXXXಲ್ಳಾಡಿಸಿದ *ಚಾಮೇಶ್ವರಕ್ಕೆ ಮಾಳಾವುರ ದಪ್ಪಯಣ xx 


XXX 
೫. ೫೫೫%೫೫2೫ರ ಸಂವತ್ಸರದ ಪುಷ್ಕ ಬಹುಳ ೫ ಸೋಮವಾರದ ನ್ಜಿ 
ನುತ್ತ ೫೫೫ 
೬. ೫ ೫೫೫೫ ನಿಮಿತ್ತದಿಂ ಆನೆಯ ದೇವಗ್ಗುರು ಮುಖಮಾಗೆ ಶ್ರೀ 
ಮತ್ತೆಳೋ ೫೫೫೬೫  : 


೭. 2 ೫2೫2೫೫ ಅಲ್ಲಿಯ ಪಿರಿಯ ಟ್‌ ಟ್‌ ಬಾಗುಳ ಪಾರ 
ಬಟ್ಟೆಯಿಂತೆಂ ೫೫೫೫೫ 


೮... ೫೫೫೫೫ ಮೂಡಲ್‌ ದೇಗುಲದ ಭೋಗಕ್ಕಂ ನೃತ್ಯಗೀತ ವಾದ್ಯಕ್ಕಂ 
ಖಣ್ಣ ಸ್ಫುಟಿತ xxx 


೯. ಸXXXXXXನಕ್ಕಾಂ ಸರ್ಬ್ಬಬಾಧಾ ಪರಿಹಾರಮಾಗೆ ಬಿಟ್ಟ ಕರಿಯ 
ನೆಲ ಮತ್ತ [ರ್‌] 


೧೦. ೫೫೫೫೫೫೬ದಂ ಮತ್ತರೊನ್ನು ನನ್ನಾದೀವಿಗೆಗೆ ಘಾಣ ಮೂಲು 
ಸಭಾಮಂಟಪದಿಂ x Xx 


೧೧. ೫೫೭೫೫೫ ಪನ್ನೆರಡು ಈ ಸ್ಥಾನಂ ಕಾಳಾಮುಖ ನೈಷ್ಠಿಕ ಸ್ಥಾನಮೀಧರ್ಮ 
ಚನ್ಹಾ ರ್ಕತಾರಂ ಪ್ರತಿ ಪಾ “೫೫ 


೧೨-೧೪ 
೧೫. ಪಾರ್ತ್ಮಿವೇನ್ಹಾ; ನ್‌ ॥ ಸೂತ್ರಧಾರಿ ಕಸಿ [ಗ] 
೧೬. PE ಧಾರಾಪೂರ್ಬ್ಬಕದಿಂ ಬಿಟ್ಟ ಮತ್ತರಯ್ದು ದೇವರ್ಗ್ಗೆಗದ್ದೆ 


ಎ 


ಔಡ 


೪೪ 


ಮಾನ್ವಿ ತಾಲೂಕಿನ ಶಾಸನಗಳು 


೨೫ 
ದದ್ದಲ-ಕ್ರಿ. ಶ. ೧೦೬೯ 
(ಬಿ.ನಂ. ೮೧೫/೬೨-೬೩) 

ಊರ ಹೊರಗೆ ನಿಲ್ಲಿಸಿದ ಕಲ್ಲು 


ಚಾಲುಕ್ಕ ಎರಡನೇ ಸೋಮೇಶ್ವರನ ಆಳ್ವಿಕೆ. ಈತನ ಸಾಮಂತ ಮಹಾ 
ಮಂಡಳೇಶ್ವರನ ಪೆಡಕಲು ಜಟಾಚೋಳ ಭೀಮ ಮಹಾರಾಜ. ಹೈಹಯ ವಂಶದ 
ಮಹಾಸಾಮಂತ ಮಾನುವೆಯ ಮಳೆಯಮರಸ. ಶ್ರೀಯುತ್ತಮಮಂತಕೋಲದ 
ಮಾಕಿಸೆಟ್ಟಿಯು ಪೊನ್ನಪಾಳಲ್‌ನಲ್ಲಿ ಮಾಡಿಸಿದ ಗಿರಿಗೋಟೆಮಲ್ಲ ಜಿನಾಲಯಕ್ಕೆ ಹೈಹಯ 
ಅರಸ ಮಳೆಯವರಸನು ದಾನಬಿಟ್ಟಿದ್ದಾನೆ. ಪೊನ್ನಪಾಳವು ಗ್ರಾಮನಾಮ 
ವಾಚಿಯಾಗಿರಲಾರದು. ಒಂದು ವೇಳೆ ಆಗಿದ್ದರೆ ಅದು ಈಗಿನ ದದ್ದಲಗ್ರಾಮದ ಪ್ರಾಚೀನ 
ಹೆಸರಾಗಿರಬೇಕು. 


kW ಗ 


ನೆ 


೧೦. 


ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀಪೃಥ್ವೀವಲ್ಲಭ ಮಹಾರಾಜಾ 
ಧಿ ರಾಜ ಪರಮೇಸ್ವರಂ ಪರಮಭಟ್ಟಾರಕಂ ಸತ್ಕಾಶ್ರಯ 
ಕುಳತಿಳಕಂ ಚಾಳುಕ್ಕಾಭರಣ ಶ್ರೀ ಮದ್ಭುವನೈಕ ಮಲ್ಲದೇವರ ವಿ 


ಜಯ ರಾಜ್ಯ ಮುತ್ತರೋತ್ತರಾಭಿವ್ರಿದ್ಧಿ ಪ್ರವದ್ಧಮಾನ ಮಾಚಂದ್ರಾರ್ಕೃ 
ತಾರಂಬ 


` ರ ಸಲುತ್ತಮಿರೆ ತತ್ಪಾದ ಪದ್ಮೋಪಜೀವಿ ಸಮಧಿಗತ ಪಂಚಮಹಾ 


ಶಬ್ದ ಮಹಾಮಣ್ಣಳೇಶ್ವರಂ ಅರಿದುರ್ದ್ವರವರ ಭುಜಾಸಿಭಾಸುರ ಪ್ರ 


ಚಂಣ್ಣ ಪ್ರ [ದ್ಕೋ] ದಿನಕರ ಕುಳನಂದನಂ ಕಾಸ್ಯಪಗೋತ್ರಂ ಕಲಿ 
ಕಾಲಾನ್ವಯಕಾ 


ವೇರೀವಲ್ಲಭಂ ಕಂಬಲ್ಪಜ' ಘೋಷಣ ಮಯೂರ ಪಿಚ್ಛಿದ್ದಜಂ ಸಿಂಹ 
ಲಾಂಚ [ನಂ ಒ] 


ಅ'ಯಾರ್ಪ್ರುರವರೇಶ್ವರಂ ಪರಚಕ್ರ ೫೫೪೦ ಮ x೪ ಭೀಮಂ ಗೋತ್ರ 
ಪವಿತ್ರಂ ಶ್ರೀ 


ಮನ್ನಹಾಮಂಡಳೇಶ್ವರ ಪೆಡಕಲು ಜಟಾಚೋಳಭೀಮ ಮಹಾರಾಜರು! 
ಸಮಧಿಗತ ಪಂಚ 


ಮಾನ್ವಿ ತಾಲೂಕಿನ ಶಾಸನಗಳು ೪೫ 


೧೧. 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೨೧. 


ಮಹಾಶಬ್ದ ಮಹಾಸಾಮಂನ್ರಂ ವಿಜಯ ಲಕ್ಷ್ಮೀಕಾನ್ತಂ ಮಾಹಿಷತ್ರೀ 
ಪುರವರೇಶ್ವರಂ ಮಧ್ಯ 


ದೇಶಾಧಿಪತಿ ಸಹಸ್ರ ಬಾಹು ಪ್ರತಾಪಂ ನಿಜಾನ್ಹಯ ಮಾಣಿಕ್ಕನೇಕ 
ವಾಕ್ಕಂಚತು '" 


ರಚಾರಾಯಣನುಪಾಯ ನಾರಾಯಣಂ ಗಿರಿಗೋಟೆಮಲ್ಲರಿಪುಹೃದ 

ಯ ಸೆಲ್ಲಂ ವಿಷಮಹಯಾರೂಢರೇವನ್ತ ಪರಬಳ ಕ್ರಿತಾನ್ತ ಮಂಗಿಯ 
ಮರುಳಂ-ಶ್ರೀಮನ್ಮಹಾಸಾಮನ್ತ ಮಾನುವೆಯ ಮಳೆಯಮರಸರ ಸಕವ 
ರ್ಷ ೯೯೧ ನೆಯ ಸೌಮ್ಯ ಸಂವತ್ಸರದುತ್ತರಾಯಣ ಸಂಕ್ರಾನ್ತಿ [ಯತಿವನಿ] 


ಮಿತ್ಕದಿಂ ಶ್ರೀಯುತ್ತಮಮನ್ತಕೋಲದ ಮಾಕಿಸೆಟ್ಟಿಯರ್‌ ಪೊನ್ನಪಾಳಲ್‌ 
ಮಾಡಿ 


ಸಿದ ಗಿರಿಗೋಟೆಮಲ್ಲ,ಜಿನಾಲಯಕ್ಕೆ ಪೊನ್ನಪಾಳ ಪಡುವಣ ಪೊಲ 
ಮೇರೆಯ 


ಲು ಬಿಟ್ಟ ನಿಗರಂ ಮತ್ತರಾರು ಆ ಪೊದ್ದಿಗೆಯಲ್‌ ಕನ್ತರಿಕೆಯಲು ನಿಗರಂ 
ಮತ್ತರಾ ` 

ಆಖ ಕೊರವಿಯ ತೆಂಕವೊಲದಲು ಬಿಟ್ಟನಿಗರಂ ಮತ್ತರರ್ಪನೆರಡು 
ಅನ್ನುವ 


ತ್ತ ೨೪ ಪೂದೋಟ ಮತ್ತೆ ೧ ಗಾಣ ೧ ಮನೆಯ ನೀವೇಶನ ೫ 


ಎಂ 


೨೨-೨೪ ಶಾಪಾಶಯವನ್ನೊಳಗೊಂಡಿದೆ. 


ಔಡ 


೪೬ ಮಾನ್ವಿ ತಾಲೂಕಿನ ಶಾಸನಗಳು 


೨೬ 
ಕಪಗಲ್ಲು-ಕ್ರಿ. ಶ. ೧೦೬೯ 


(ಬಿ.ನಂ. ೫೭೦/೬೧-೬೨) 
ಎರಡನೇ ಈಶ್ವರ ಗುಡಿಯ ಹತ್ತಿರ 


ಚಾಲುಕ್ಕ ಎರಡನೇಯ ಸೋಮೇಶ್ವರನ ಆಳ್ವಿಕೆ. ಈತನ ರಾಣಿ ಪಂಪಾದೇವಿಯು 
ಮೊಸಳೆಕಲ್ಲು-೩೦೦ ರ ಕಂಪಣ ಗೋರಿಕಲ್ಲು- -ನಿ೨ ರಲ್ಲಿಯ ಭತ್ತಗ್ರಾಮ ಕಪ್ಪಗಲ್ಲ 
ಭೋಗೇಶ್ವರ ದೇವರಿಗೆ ದಾನವನ್ನು ಬಿಟ್ಟಿದ್ದಾಳೆ. ಈ ಪಂಪಾಡೇವಿಯು ಜಾಮಲದೇವಿಯ' 
ಮಗಳಾಗಿದ್ದಾಳೆ. 


೧. ಶ್ತ ಸಮಸ್ತ ಭವನಾಶ್ರಯ ಶ್ರೀ ಪ್ರಿಡ್ವೀವಲ್ಲಭ ಮಹಾರಾಜಾಧಿರಾಜ 
ರಮೇಶ್ವರಂ | 


೨. ಪರಮಭಟ್ಟಾರಕಂ ಸತ್ಕಾಶ್ರಯಕುಳತಿಳಕಂ ಚಾಳುಕ್ಕಾಭರಣಂ ಶ್ರೀ 
ಮದ್ಭುವನೈ 

೩. ಕ ಮಲ್ಲದೇವರ ವಿಜಯರಾಜ್ಯ ಮುತ್ತರೋತ್ತರಾಭಿವೃದ್ಧಿ ಪ್ರವರ್ದ್ಯಮಾನ 

ಕ ಮಾಚಂ 


೪. ದ್ರಾರ್ಕ್ಯತಾರಂಬರಂ ಸಲುತ್ತಮಿರೆ ಕೆಳ್‌ಯೂರ ನೆಲೆವೀಡಿನೊಳ್‌ 


ಸ್ವಸ್ಥನವರತ 


೫. ಪರಮಕಲ್ಯಾಣಭ್ಯುದಯ ೫ ೫೫೫೫೫೫ 
೬. ಕ್ಷ್ಮೀ ಸಮಾನೆ ೫ 1೫»೫೫೫೫೫೫ 


೭. ರಿಕಾಮೋದಿಗೀತ ವಿನೋದಿ ಮಲೆಪವೆಡಂಗಿ ಚಾಮಲದೇವಿಯ 
ರಣುಂಗಿ ಶ್ರೀ ಮ 


೮... ದ್ಭುವನೈಕಮಲ್ಲದೇವ ವಿಶಾಳವಕ್ಷಸ್ಥಳ ನಿವಾಸಿನಿಯರಪ್ಪ ಶ್ರೀಮತ್ವಂಪಾ 


೯. ದೇವಿಯರ್‌ ಸಕವರ್ಷ ೯೯೧ ನೆಯ ಸೌಮ್ಯ ಸಂವತ್ಸರದ ಉತ್ತರಾ 
ಯಣ ಸಂಕ್ರಾನ್ತಿ 


೧೦ ತಿಥಿ ನಿಮಿತ್ತದಿಂ ಮೊಸಳಿಕಲ್ಲು ೩೦೦ರ ಬಳಿಯ ಕಂಪಣ ಗೋರಿಕಲ್ಲು 
ಪನ್ನೆರಡ 


೧೧. ಉೌಳಗಣ ಭತ್ತಗ್ರಾಮ ಕಪ್ಪಕಲ್ಲ ಭೋಗೇಶ್ವರಂ ದೇವರ್ಗ್ಗೆ ಮಜು'ಚೇಡ 
ಬಟ್ಟೆಯಿಂ ಮೂಡ 


೧೨ ಲು ಪಡುವಲುವಾಗಿ ಸರ್ಬ್ಬಬಾದಾ ಪರಿಹಾರವಾಗಿ ಬಿಟ್ಟ ಕರಿಯನೆಲ 
ಮರ್ತ್ತ 


೧೩. ಮಠಕ್ಕೆ ಮತ್ತರ್‌ ೪ ॥ ಅನ್ತು ಮತ್ತರ್‌ ೧೩ ಬಾವಿಗೆ ಮತ್ತರ್‌ ೫ xx 


೧೪. ನಂದಾದೀವಿಗೆಗೆ ಗಾಣ ೧ ॥॥ ಕಜ್‌ಯ ಮತ್ತರ್‌ ೬ ಅನ್ನು ಮತ್ತರ್‌ 
೨೪ ॥ ಸಾ 


೧೫-೨೪ `ಶಾಪಾಶಯವನ್ನು ಹೇಳಿದೆ. 


ಮಾನ್ಹಿ ತಾಲೂಕಿನ ಶಾಸನಗಳು ೪೭ 


ವಿ&ಿ 


ಹರವಿ-ಕ್ರಿ. ಶ. ೧೦೭೬ 
(ಏ.ನಂ. ೫೫೫/೬೧-೬೨) 
ಪೊಲಿಸ್‌ ಸ್ಟೇಷನ್ನಿನ ಗೋಡೆಗೆ 


ಚಾಲುಕ್ಯ ಎರಡನೇ ಸೋಮೇಶ್ವರನ ಆಳ್ವಿಕೆ. ಶಾಸನವು ಹೆಚ್ಚು 
ತ್ರುಟಿತವಾಗಿರುವುದರಿಂದ ಅವನ ರಾಣಿಯ ಹೆಸರು ಅಸ್ಪಷ್ಟವಾಗಿದೆ. ಅವಳು 
ಎಡೆದೊರೆ-೨೦೦೦ ನಾಡಿನ ಒಂದು ಉಪವಿಭಾಗ (ಹೆಸರು ಅಸ್ಪಷ್ಟದಲ್ಲಿನ ತರ್ವಳ್ವು 
ಚ (ಹರವಿ)ಗ್ರಾಮದ ಸ್ವಯಂಭು ದೇವರಿಗೆ ದಾನ ಬಿಟ್ಟಿದ್ದಾಳೆ. 


೫೫೫% ೫೫2 ಚಾರವೇ ತ್ರೆಳೋಕ್ಕ 
೫೫೫೫೫೫೦೫೬೫» ಯ ಶಂಭವೇ ಶಿ 
೫೫೫೫%೫೫ಯ ಶ್ರೀ ಪ್ರಿದ್ದೀವಲ್ಲಭ 
೫೫೫೫ ೫ ಮೇಶ್ವರಂ ಪರಮಭಟ್ಟಾರಕಂ 
೫೫೫೫೫೫ ಳುಕ್ಕಾಭರಣಂ 
XXXXXXXXXವರ ವಿಜಯ ರಾಜ್ಯ ಮು 
೫೫೫೫೫೫ಗುತಿಯ ಕೋಟೆಯ ನೆಲೆ 
XXX XXX ದದಿಂ ರಾಜ್ಯಂಗೆಯ್ವುತ್ತ ವಿ 


ಹಾಡಿ ಚ್‌ ಚೆ -ಫೌ.ಸ್‌. ಈ ಚ 


೫೫೫%೫೫೫ನನವರತ ಪರಮಕಲ್ಯಾ 
೧೦. ೫೫೫೫2೫2೫ ಭೋಗ ಭಾಗಿನಿ ದ್ವಿತೀಯ ಲ 
೧೧. ೫೫೫೫೫೫ಪ್ರತ್ಯಕ್ಷ ಗೋಮಿನಿ ರಾಜ 
೧೨ ೫೫೫೫೫೫ಧರಿ ಸಕಳ ಕಳಾಧರಿ ಪ 
೧೩. ೫೫೫೫೫ ಲ್ರುರ ಶಿರೋಮಣಿ ಕರ್ಪುಂ 
೧೪. XXXXXXXರ್ಷೆಕನಕಕಲ್ಪ ಲತಾಂಗಿ 
೧೫. ೫೫2೫2೭೫2» ಮದ್ಭುವನೈಕಮಲ್ಲದೇ 


೧೬. ೫೫೫೫೫೫ ಸಿನಿಯರಪ್ಪ ಶ್ರೀ ಮ 


೪೮ 


೧೭. 
೧೮. 
೧೯. 
೨೦. 
೨೧. 
೨೨. 
೨೩. 
೨೪. 
೨೫. 


ಮಾನ್ವಿ ತಾಲೂಕಿನ ಶಾಸನಗಳು 

೫೫೫೫೫ ೯೯೮ ನೆಯ ನಳ ಸಂ 

೫೫೫೫೫ ಮವಾಸ್ಕ ಶುಕ್ರವಾರದಂ 

೫೫೫೫2೫ ನಿಮಿತ್ತದಿಂದೆಜೆದೊಆ'ನಾಡೊ 

೫೫೫2೭೫ ಅ ಬಳಿಯ ತರ್ವಳ್ವುಚ 

೫೫೫೫೫೫ ಶ್ರೀ ಸ್ವಯಂಭು ಮೂಲಸ್ಥಾ 

೫೫೫೫2೫2೫ ತ ವಾದ್ಯಕ್ಕಂ ತಪೋಧನರಾ 

೫೫೫೫2೫2೫ ಜೀರ್ಣೋದ್ಧಾರಕ್ಕಂ ವೂರಿಂ ಬಾ 

೫೫೫೫೫೫ ದಲ್ಲಿಯ ೪೨ ಗೇಣ 

ಳು ಳು ಬಿಟ್ಟ ಕರಿಯ ನೆಲಮ 


ಮಾನ್ವಿ ತಾಲೂಕಿನ ಶಾಸನಗಳು ೪೯ 


೨೮ 
ಕುರುಡಿ-ಕ್ರಿ. ಶ. ೧೦೭೯ 


(ಬ.ನಂ. ೫೭೮/೬೧-೬೨) 
ನೀಲಗುಡಿಯ ಗೋಡೆಗೆ ಇಟ್ಟಿರುವ ಕಲ್ಲು , 


ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ಅಯ್ಕಣವಾಡಿ ನಾಡಿನ ಅಗ್ರಹಾರ 
ರೂಡಿ (ಕುರಡಿ). ಇಲ್ಲಿಯ ಪಂಡಿತರೊಬ್ಬರು (ಹೆಸರ ಸ್ಪಷ್ಟವಾಗಿಲ್ಲು ಶ್ರೀವಲ್ಲವೇಶ್ವರ 
ದೇವರಿಗೆ ದಾನ ಬಿಟ್ಟಿದ್ದಾನೆ. 


ಆರಂಭದ ಕೆಲವು ಸಾಲುಗಳು ಹಾಳಾಗಿವೆ. 


೫೫೫೫೫ ನಾಭಿ ರುಹ ಗರ್ಬ್ಬ ೫೫ 
೫೫೫೫೫ ನತರಪು ಭೂಪ ೫೫೫೫೫೫ 


2೭2028೫2 ಲಿಂಗಿತ ಪದಪಂಕಜ ೫೫ ಪ್ರವರಾಳಿಗೆ ವಿಕ್ರ xx 
XX XX 


ಮತ್ತಮಿಕೆಯಿಂ | ನೆಗಳ್ಹಯ್ಕಣವಾಡಿನಾಳ್ಯಾಳಂ ಕ್ರಿತಿಯೆನೆಸೆದ ರೂ x 
೫೫೫೫೫ 


. ಸಲೆ ಸರ್ವ ನಮಸ್ಕವಾಗಿರಲು ॥ ಸ್ವಸ್ತಿ ಸಮಸ್ತ ಭುವನಾಶ್ರಯಂ 


ಶ್ರೀ ಪ್ರಥ್ವೀವಲ್ಲಭಂ ಮಹಾರಾಜಾಧಿರಾಜ ಪರಮೇಶ್ವರಂ ಪರಮಭಟ್ಟಾ 
ರಕಂ ಸತ್ಯಾಶ್ರಯ ಕುಳತಿಲಕಂ ಚಾಳುಕ್ಕಾ ಭರಣಂ XXXXXX 
ವಿಕ್ರಮ ಚಕ್ರವರ್ತಿ ತ್ರಿಭುವನ ಮಲ್ಲದೇವರ ವರಿಷದ ೩ನೆಯ [ಆಂ] 
ಗಿರಸ ಸಂವತ್ಸರದ ಶ್ರಾವಣ ಶು ೪ ಸೋಮವಾರದಂದು ಸ್ವಸ್ತಿ 
ಯಮನಿಯಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೌನಾನುಷ್ಠಾನ ಜಪ 
ಸಮಾಧಿ ಶೀಲ ೫೭72620 % 202620೫262೫ ೫೫2೫2೫2೫ ' 

ಪೂಜಾ ತತ್ಪರರುಂ ಮಾರ್ತ್ರಂಡೋಜ್ಜಳ ಕೀರ್ತಿಯಾತರು ಸಕಲಿ ಸಾಸ್ತ್ರ 


ವಿಶಾರದರುಂ [ಅ] ನೇಕ ಯಜ್ಞಾವಭ ತಾವಗಾಹನ ಪವಿತ್ರೀಕ್ರಿತ 
ಶರೀರಗಳು ಸಕಲ 1 


೫೦ 


೧೪. 
೧೫. 
೧೬. 
೧೭. 
೧೮. 


೧೯. 


೨೦. 
೨೧. 
೨೨. 
೨೩. 
೨೪. 
೨೫. 
೨೬. 


ಮಾನ್ವಿ ತಾಲೂಕಿನ ಶಾಸನಗಳು 
೫೫2೫೫೫೫೫೬೫೫ ಮಲೆಗಳು ವೇದನ್ತಸದುಯಸಮುದ್ಧ 


೫% ಸರಸ್ವ ೫ ೫ ಬ್ಬ ವರಪ್ರಸಾದರು ವಿದ್ವಜ್ಞನ ಹ್ರಿದಯಾನಂದ 
XXX [ರ್ಯ] ರು ಉಭಯ ಮೀಮಾಂಸ ಸುರತಾರಕ ಶಟುತರ್ಕ್ಯ x 
೫೫೫ ೫ಕರರಪ್ಪ ಶ್ರೀಮತ್ಸರ್ವನಮಸ್ಯದಗ್ರಹಾರಂ ರೂಡಿಯ ಸೇ 
೫೫ ೫ *ಕೀಳ್ವಾಕು ಶ್ರೀವಲ್ಲವೇಶ್ವರ ದೇವರ್ಗ್ಗೆ ಪೂಜೆಗಂ ನಿವೇದ್ಯಕ್ಕಂ 
೫೫೫೫ ೫೫ ೫ ಚೈತ್ರ ಪವಿತ್ರಕ್ಕಂ ಆ ದೇವರ ಅಂಗಭೋಗರಂಗ 
ಭೋಗಕ್ಕಂ 
೫೫೫೫೫ ಕಂವಾಗಿ ಹೊಲೆಗೆಜ'ಯ ಕೆಟಗಣ ಮಧ್ಯಕಲ್ಲಿಂ ಬಿ 
೫೫೫೫೫ ಮತ್ತರು ೧೮ ಮತ್ತಂ ಬೇವಿನಹಾಳ ದಾರಿಯಿಂ ಬಡ 
೫೫೫೫೫ ಯೊಳಗಣ ಮಧ್ಯಕದಲ್ಲಿ ಕಿಸುಕಾಡು xx 

2೩೫೫೫೫ ಮತ್ತ ವಾ ಮಧ್ಯಕದಿಂ ಬಡಗಣ ಮಠ ೫2೫2೫2 
೫೫೫2೫2೫೫೫೫ ನ ಕೋಲಲು [ಆ] ೬ ಮತ್ತರು 

೫೫೫೫2೬೫ ಶ್ರೀ ಪಲ್ಲವೇಶ್ವರ ದೇವರ ಕ್ರಯ ೫೫2೫27೫ 


೫೫೫೫೫೫ ಯ್ಯಂ ದೇವರ ಶ್ರೀಪಾರದ ೫೫೫2೫272» 


ಮಾನ್ವಿ ತಾಲೂಕಿನ ಶಾಸನಗಳು ೫೧ 


೨೯ 


ಕಲ್ಲೂರು-ಕ್ರಿ. ಶ. ೧೦೮೦ 
(ಬಿ.ನಂ. ೫೬೮/೬೧-೬೨) 
ಮಾರಟೇಶ್ವರ ಗುಡಿಯ ಕಂಪೌಂಡು 


ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ಈತನ ಸಾಮಂತ ಮಹಾಮಂಡಳೇಶ್ವರ 
ಬೂಚಿದೇವ. ಇವನ ಸಾಮಂತನಾದ ತಂತ್ರಪಾಳ ಹೆಗೆಡೆ ಚವುಡಣನು ಬೂಚಿದೇವನ 
ಕೋರಿಕೆಯಂತೆ ಅಗ್ರಹಾರ ಕಲ್ಲೂರಿನ ಮಾರಟೇಶ್ವರ ದೇವರಿಗೆ ದಾನವನ್ನು ಬಿಟ್ಟಿದ್ದಾನೆ. 


೧. 


MG ಡ್‌ ಕ ಜ್‌ 83 


ಓಈ- ಓಟ ಧಿ ೨ ೨೦ರ ೨ಡಿ ಧಿ ಧಿ ಬ. ಘಿ 
ಕೆಕೆ ತ 7ರ 83೫1 8) ೫ 


ಸ್ವಸ್ತಿ ಶ್ರೀ ಮಚ್ಚಾಳುಕ್ಕವಿಕ್ರಮವರ್ಷದ . 

೪ ನೆಯ ಶ್ರೀ ಮುಖ ಸಂವತ್ಸ 

ರದ ಪುಷ್ಯ ಶುದ್ಧ ಆ ಶುಕ್ರವಾರದಂದು 

ತ್ತ ರಾಯಣ ಸಂಕ್ರಮಣ ನಿಮಿತ್ತವಾಗಿ 

ಸ್ವಸ್ತಿ ಸಮಸ್ತ ಪ್ರಸಸ್ತಿ ಸಹಿತಂ ಶ್ರೀ [ಮತು?] 
ಮಹಾಮಣ್ಣಳೇಶ್ವರ ಬೂಚಿದೇ [ವ] x 

ರಸ ತತ್ಪಾದ ಪದ್ಮೋಪ ಜೀವಿಗಳಪ್ಪ [ಶ್ರೀಮ] 
ನ್ಮಹಾ ಪ್ರಧಾನಂ ತಂತ್ರಪಾಟ ೫ 


 ಕಣನು ಹೆಗ್ಗೆಡೆ [ಚ] ವು [ಡ] ಣ ನುಂ [ಶ್ರೀ ಬೂ] 


ಚಿ ದೇವರಸರ ಹೇಟ'ಕೆಯಿಂ ಶ್ರೀ ಮತ್ಸರ್ಬ್ಬನ 
ಮಶ್ಯದನಗ್ರಹಾರಂ ಕಲ್ಲೂರ 

ಶ್ರೀ ಸ್ವಯಂಭು ಮಾರಟೇಶ್ವರ ದೇವರ ಹ 
ಡಪಕ್ಕೆ ಆಸ್ಥಾಬದಂಗಲಲ್ಲಿಹ 

ಣ ವಿಂಗೆ ಹದಿನೆಯ್ದೊ ಲೆ ಕೇಳಾಯ 

ವಾಗಿ ನಡ [ವು] ದು ಆಯಾಯವಂ 

ಧಾರಾ ಪೂರ್ವ್ವಕಂ ಮಾಡಿಕೊಟ್ಟರು 
ಹಂನವಣ ಸಾಸಿಬ್ಬರು ನೆರೆದು ಕೊ 

ಟ್ಟ ದೇವರ ಹಡಪಗವಟ'ಗೆ ಹೇಜ'ಂಗಯ್ವ 


- ತೆಲೆ [ಹೊ] ಅ' ಗಿಪ್ಪತ್ತಯ್ದು ಮಹಾನಾಡ 


ಯ್ದೂರ್ಬ್ಬ ಸ್ವಾಮಿಗಳು ನೆರೆದು ಸಮ 
ಸ್ತ ಬ್ಯವಹಾರದಲ್ಲಿಯುಂ 


೫೨ ಮಾನ್ವಿ ತಾಲೂಕಿನ ಶಾಸನಗಳು 


೩೦ 


ಬಾಗಲವಾಡಿ-ಕ್ರಿ. ಶ. ೧೦೯೬ 
(ಬಿ.ನಂ. ೫೩೦/೬೧-೬೨) 
ಬಂಗಾರದ”. ಬಸವಣ್ಣನ ಹೊಲ 


ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ಪಾದಾರಾಧಕನಾದ ಮಹಾಮಂಡಳೇಶ್ವರ 
ಅಯ್ಕಣದೇವರು ಮಲಯಮತಿ (ಚಕ್ರವರ್ತಿಯ ರಾಣಿ) ದೇವಿಯ ಅಂಕಕಾರನಾಗಿದ್ದನು. 
ಅವನು ಬಮಛಹಾಳ ಪ್ರಭುಗಾವುಂಡರಿಗೆ ಮೂರ್ತಿದೆರೆ ಮತ್ತು ಉಂಬಳಿದೆರೆಯನ್ನು 
ಬಿಟ್ಟುಕೊಟ್ಟಿದ್ದಾನೆ. 


೧. ಸ್ತ ೇಕ ಭಂಗುರ ತರಂಗ ಸಂಘಾತ ವೀಚಿಚ್ಛಾಯ ಲವಣಾಬ್ಧಿ 
ವಳಯ್ತು 


೨. ವೇಳಾವನ [ಗ] ೦ಗ ಪಾರಿಮಾತ್ರ ತನದಧ್ಯದೇಶಾಧೀಶ್ವರಂ ಮಾ [ಹಿ] 
ಷ್ಣ ಶೀ ಪುರವೇಶ್ವರಂ ಸಹಸ್ರ 


ಬಾಹ್ಯ ಪ್ರತಾಪಂ ಭೂಪದಿಳೀಪನಹಿಹಯ ವಂಶೋದ್ದವನ ಮರೇಂದ್ರ 
ವಿಭವೆಂ ಮಲಪಆ'ಘೋಷಣಂ ಪರನೃಪಭೀಷಣಂ "ರಣ 


೪. ರಂಗ ನೀಅಂ ಶ್ರೀಮನಲಯೆಮತಿದೇವಿಯರಂಕಕಾಅಂ ಶ್ರೀ ಮತ್ಸಭುವನ 


ಮಲ್ಲದೇವಪಾದಾರವಿನ್ದ 
೫. ಶಟ್ಟರಣನಯ್ಯ [ಣಾಭರ] ಣಂ ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ 
ಶ್ರೀ ಮನ್ಮಹಾಮ 


೬. ಣ್ಡಳೇಶ್ವರ ನಯ್ಕಣದೇವರು ಸುಖಸಂಕಥಾ ವಿನೋದದಿಂ 
ರೆಜ್ಯಂಗೆಯ್ಯುತ್ತ ವಾಚಂದ್ರಾರ್ಕ್ಯತಾರಂ ಸಲುತ್ತಮಿರೆ 

೭. ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಳನೆಯಮಾಡಿ ಶ್ರೀ ಮಚ್ಚಾಳುಕ್ಕ ವಿಕ್ರಮ 
ವಾತ ಇಂಗ್‌ ಚು ಸಸ 

ಆ. ಸಂವತ್ಸರದ ಪಾಷ್ಯಶುದ್ದ ೧೩ ಬೃಹಸ್ಪತಿವಾರದಂದು ಬಮ್ಮಬಹಾಟ 
ಪ್ರಭು ಗಾವುಣ್ಣಗಳ್ಗೆ ಮಸಿರ್ತಿದೆಂ ” ' 

೯. ಯುಮನುಣ್ಬಳಿದೆಅಕಿಯುಂ ಬಿಟ್ಟು ಸರ್ವಬಾಧಾ ಪರಿಹಾರಂಮಾಡಿ 
ಧಾರಾಪೂವ?ಕವಾಗಿಯ 

೧೦. ಲ್ಲಿಯ ಲ ಗುಡ್ಡೆಮಾನ್ಕಂ ಮತ್ತರ್‌ ೭ [೫] ಈಸ್ತಿ 
ಧರ್ಮಮಾ ತಪ್ಪದೆ ಪ್ರತಿ 


೧೧. ಪಾಳಿಸುವುದಕ್ಕೆ ಶ್ರೀಮತ್ರಿಭುವನಮಲ್ಲದೇವ ರಾಣಿ ಹಿರಿಯರಸಿಯರಾಣೆ 
ಇದನಾರಾನು ಅಳಿದರ್ಗ್ಗೆ ಪ್ರಯಾಗೆಯಲ್ಕ ವಿಲೆಯಂ ಬ್ರಾಹ್ಮಣರನಳಿದ 
ದೋಶಂಸಾ : 


೧೨. ರ್ಗುಂ ॥ ಸ್ವದತ್ತಂ ಪರದತ್ತಂ ವಾಯೋ ಹರೇತಿ ವಸುಂಧರಾ 
ಶಷ್ಟಿರ್ವ್ವರುವು ಸಹಸ್ರಾಣಿ 


೧೩. ವಿಷ್ಟಾಯಾಂ ಜಾಯತೇ ಕ್ರಿಮಿಃ॥ - 


ಮಾನ್ಹಿ ತಾಲೂಕಿನ ಶಾಸನಗಳು ೫೩ 


೩೧ 
ಸಿರಿವಾರ-ಕ್ರಿ. ಶ. ೧೦೯೬ 
(ಏ.ನಂ. ೬೧೧/೬೧-೬೨) 


ಬೆಟ್ಟದ ಮೇಲಿನ ದೋಣಿ ಸಮೀಪದ ಗುಂಡಿನ ಮೇಲೆ 


ಹೈಹಯ ವಂಶದ ಅರಸನ ಅಸ್ಪಷ್ಟ ಉಲ್ಲೇಖ. ಈತನ ಅಧಿಕಾರಿ ಪೆರ್ಗಡೆ 
ಮಾರಮಯ್ಯ ಮತ್ತು ಪೆರ್ಗಡೆ ಸಮ್ಮುಖದಲ್ಲಿ ಮೊಸಳೆಕಲ್ಲ-೩೦ ೦ರಲ್ಲಿ ಮತ್ತು ಅಯ್ಯಣ 
(ವಾಡಿ-೩೦೦ರಲ್ಲಿಯ) ಹೊಲಗಳಲ್ಲಿ ತಳವೃತ್ತಿಯಾಗಿ ಭೂಮಿಯನ್ನು ಬಿಡಲಾಗಿದೆ. 


೧. 


೨. 


೩. 


ಸ್ವಸ್ತಿ ಸಮಧಿಗತ ಪಂಚಮಹಾ XXXXXXX 
ಮಾಹಿಷೀ ಪುರವರೇಶ್ವರ ೫೫೫೬ ೫೬ [₹೫೫ 


XXXXXXX ಸಕವರ್ಷ ೯೯೮ ನೆಯ ನಳ ಸಂವತ್ಸರದ ಪುಷ್ಯ 
ಸುದ್ಧ ೩ 4 


೫೫೭೫೫೫೫೫೫೫ ಪೆರ್ಗಡೆ ಮಾರಮಯ್ಯನುಂ ಪೆರ್ಗಡೆ 


೫೫೫೫2೫2೫2೫ ಳಯ್ಯನು ಸಮಸ್ತ ಪರಿಗ್ರಹಮಿಅ”' ಮೊಸಳಿಕ 
ಲ್ಲೂಮೂಅಿಅ 
೫೫೫೫೫೫೫೫ ಬ್ರಾಹ್ಮಣರ ಮನೆ ಅಯ್ಕಣ 
೫೫೫೫೫೫೫ ವೊಲದಲ್ಲಿ ಈ ತಳವೃತ್ತಿಯಾಗಿ ಸರ್ವನಮಸ್ಕವಾಗಿ 
ಪಿರಿಯ ಕೋಲೋಳ್ಳ್ಕೊಟ್ಟ ಕರಿಯನೆಲ 
೫೫೫೫೫ ಈ ಧರ್ಮಮನಾರೊರ್ಬ್ಬರಳಿದರಪ್ಪಡೆ ಬಾಣಾರಾಸಿಯೊಳ್‌ 
ಸಾಸಿರಕವಿಲೆಯ” 

DO 


೧. ಮುಂದಿನ ಭಾಗ ಒಡೆದು ಹೋಗಿದೆ 


೫೪ ಮಾನ್ವಿ ತಾಲೂಕಿನ ಶಾಸನಗಳು 


೩೨ 


ಕಲ್ಲೂರು-ಕ್ರಿ. ಶ. ೧೦೯೭ 
(ಬಿ.ನಂ.'೫೬೬/೬೧-೬೨) 
ಮಾರಟೇಶ್ವರ ಗುಡಿಯ ಒಳಗಿನ ಗೋಡೆಗೆ 


“ಚಾಲುಕ್ಕ ಆರನೇ ವಿಕ್ರಮಾದಿತ್ಯನು ನರ್ಮದಾ ನದಿಯ ಸಮೀಪದಲ್ಲಿ 
ಸೈನ್ಯದೊಂದಿಗೆ ಯುದ್ದಕ್ಕೆ ಹೋಗಿದ್ದಾಗ ತಂಗಿದ್ದನು. ಈತನ ವಿದ್ಯಾಗುರುಗಳಾದ ಸರ್ವಕ್ರತು 
ಸೋಮಯಾಜಿಯರು ಚಕ್ರವರ್ತಿಯಿಂದ ಕಲ್ಲೂರು ಗ್ರಾಮವನ್ನು ಪಂಚಲಾಂಗೂಲಕ್ರತು' 
ದಕ್ಷಿಣೆಯಾಗಿ ಪಡೆದರು. ಆಗ ಹೈಹಯ ವಂಶದ ಮಹಾಮಂಡಳೇಶ್ವರ ಚಂದರಸರು ಆ 
ಊರನ್ನು ಬ್ರಾಹ್ಮಣರಿಗೆ ನೀಡುತ್ತ, ಮಾರಟೇಶ್ವರ ದೇವರಿಗೆ ತಾನೂ ಭೂಮಿಯನ್ನು 
ನೀಡುತ್ತಾನೆ. ಸರ್ವಕ್ರತು ಸೋಮಯಾಜಿಗಳ ಮೈದುನನೂ ಆ ದೇವಾಲಯಕ್ಕೆ ದಾನ 
ಬಿಡುತ್ತಾನೆ. 


ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀಪ್ರಿಥ್ವೀವಲ್ಲಭ ಮಹಾ ರಾ 
ಜಾಧಿರಾಜ ಪರಮೇಶ್ವರ ಪರಮಭಟ್ಟಾರಕಂ ಸತ್ಕಾಶ್ರಯ ಕು 


ಳತಿಲಕಂ ಚಾಳುಕ್ಯಾಭರಣಂ ಶ್ರೀ ಮತ್ರಿಭುವನಮಲ್ಲದೇವರ ವಿಜಯ 
ರಾ 


೪. . ಜ್ಯ ಮುತ್ತರೋತ್ತರಾಭಿವೃದ್ದಿ ಪ್ರವರ್ಧಮಾನ ಮಾಚನ್ಹಾರ್ಕ್ಯ ತಾರಂಬರಂ 
ಸಲುತ್ತಮಿ 


೫. ರೆ ನರ್ಮದಾ ದೇವಿಯ ದಣ್ಣಿನ ನೆಲೆವೀಡಿನಲು ಸುಖ ಸಂಕಥಾವಿ ` 
ನೋದದಿಂ ರಾಜ್ಯಂಗೆಯ್ಯುತ್ತಮಿರೆ ಸ್ವಸ್ತಿ ಯಮ ನಿಯಮ ಸ್ವಾಧ್ಯಾಯ 


ಧ್ಯಾನಧಾರಣ ಮೌನಾನುಷ್ಠಾನ ಜಪಹೋಮ ಸಮಾಧಿ ಶೀಲಗುಣ 
ಸಂ 


ಲ. ಯುಕ್ತ ಗುರುದೇವ ಭಕ್ತಂ ಪಿತವಿದ್ಯಾ ವಿಚಾರಂ ಮಂಗಳಾಚಾರಂ 
ತ್ಯಾಗಚಿನ್ತಾ 

೯. ಮಣಿ ವಿದ್ವಚ್ಚೂಡಾಮಣಿ ರಿಪುನಿಕರ ಕೃತಾನ್ತ ಯಶೋಧ ವಳಿತದಿಗನ್ತ 
ದ 


೧೦ ಇ್ಣನಾಯಕ (0) ಮೌಳಿ ಮಾಣಿಕ್ಕಂ ನೀತಿ ಚಾಣಾಕ್ಕ ದ್ವಿಜ ಕುಳಕಮಳ 
ದಿವಾ 


ಮಾನ್ವಿ ತಾಲೂಕಿನ ಶಾಸನಗಳು ೫೫ 


೧೧. 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೨೦ 


೨೧. 


ವಿವಿ. 


೨೩. 


೨೪. 


೨೫. 


ವಿ೬. 


ಕರ ಸೌಜನ್ಯ ರತ್ನಾಕರ ಕಾವ್ಯ ಚಾಮೀಕರ ನಿಕಶೋಫಳ ತ್ಯೂರ್ಜಿತ 
ನಿಜಭು 
ಜ ಲಾಲಿತ ಲಕ್ಷ್ಮೀ ಚಾಪಳ ಹರಚರಣ ಸರಸೀರುಹನಭಿನವ ಕ 


ಲ್ಪ ಭೂರುಹ ತುರಂಗ ವಿದ್ಮಾನಳ ರಣರಂಗ ದಾವಾನಳ ರೂಪ ಧರೀಕ್ರಿತ 
ಮ 


ಕರ ಕೇತನಂ ವಿಜಯ ಲಕ್ಷ್ಮೀ ಕೇತನಂ ನಾಮಾದಿ ಸಮಸ್ತ ಪ್ರಶಸ್ತಿ 
ಸಹಿತಂ ಶ್ರೀ ಮ 


ತ್ರಿಭುವನಮಲ್ಲದೇವರ ಪರಮಾರಾಧ್ಯರಪ್ಪ ಶ್ರೀದಯ್ಯಂಗಳು ಶ್ರೀ 


ವಿಕ್ರಮಾದಿತ್ಯ. ದೇವ ಭಟ್ಟೋಪಾಧ್ಕಾಯ ಸರ್ವ್ವಕ್ರತು ಸೋಮ 
ಯಾಜಿಯರು॥। 


ಶ್ರೀ ಮಚ್ಚಳುಕ್ಕ ವಿಕ್ರಮವರ್ಷದ ೨೧ನೆಯ ಧಾತು ಸಂವತ್ಸರದ ಚೈ 
ತ್ರ ಶುದ್ಧ ೧ ಆದಿತ್ಯವಾರದಂದು ಶ್ರೀಮತ್ರಿಭುವನಮಲ್ಲದೇವರ ಕ 


ಯ್ಕಲು ಶ್ರೀ ನಮದಾದೇವಿಯದ್ದೋದಕದಲು ಪಂಚಲಾಂಗೂಲ ಕ್ರತು 
ದಕ್ಷಿಣೆ . 
A 


ಕಲ್ಲೂರಂ ಧಾರಾಪೂರ್ವಕಂ ಹಡದು ಆ ಚಕ್ರವರ್ತಿಯ ಸನ್ನಿಧಾನದಲು 


ಸಹ 
ಸ್ವಸ್ಥ ೇ 


ಕಭಂಗುರ ತರತರಂಗ ಸಂಘತವೀಬೀನಿಚಯ ಲವಣಾಬ್ದವಳ ಯವಳ 
ಇತ 
ವೇಳಾವನಂಗ ಪಾರಿಮಾತ್ರ ತನ್ನದ ದೇಶಾಧಿಪತಿ ಸಹಸ್ರ ಬಾಹುಪ್ರತಾಪ 


ಭೂಪದಿಳೀಪನಹಿಹಯ ವಂಶೋದ್ಭವನತ್ಕೋಗ್ರ ನರಶಿರ ದರ್ಪಣ 
ಧ್ವಜ ವಿರಾಜವಿರಾ 


ಜಮಾನ ದಾನಕಾನೀನ ಮಾಲೆಪಣಿ' ಘೋಶಣ ನ್ರಿಪರತ್ನ ಭೂಷಣ 
ಸತ್ಯ ವಿಖ್ಯಾತ ನೀ 

ತಿಮಾನ್ನಾತ ಬುಧಜನಸ್ತುತ್ಯನಯ್ಯಣಾದಿತ್ಯ ನಾಮಾದಿ ಸಮಸ್ತ ಪ್ರಶಸ್ತಿ 
ಸಹಿ 


ತಂ ಶೃ (ಶ್ರೀ) ಮನ್ಮಹಾಮಣ್ಣಳೇಶ್ವರಂ ಚಂದರಸರುಂ ಆ ವೂರಂ 
ಬ್ರಾಹ್ಮಣರಿಗೆ ಸರ್ವನಮಶ್ಯ 


೫೬ 


ಪಿಪಿ, 


೨೮. 


೨೯. 


೩೦. 


೩೧. 


೩೨ 


೩೩. 


ಮಾನಿ ತಾಲೂಕಿನ ಶಾಸನಗಳು 


ವಾಗಿ ಕುಟುತ್ತುಂ ವಾಕಾಲದಲು ಆ ವೂರ ಶ್ರೀ ಸ್ವಯಂಭು ಮಾರಟೇಶ್ವರ 
ದೇವ 


[ರ] ಚೈತ್ರ ಪವಿತ್ರ ದೇವರಂಗ ಭೋಗಕ್ಕಂ ನಿವೇದ್ಯಕ್ಕಂ ಪಾತ್ರ ಪಾವುಳಕ್ಕುಂ 
ಪೂಜಾರಿಗಂ ಇನ್ತಿ - 


ನಿಸಕ್ಕಂ ಬಿಟ್ಟ ವೃತ್ತಿಯ x ಗೊಬ್ಬೂರ ದಾರಿಯಿಂ ಮೂಡಲು ಮಾಣಿ 
ಕೇಶ್ವರದ ಕೋಲ 


ಲು ಮತ್ತರು ನೂಲು ಹಿರಿಯ ಕಣಯ ಬಡಗಣ ಕೋಡಿಯ ಕೆಳಗೆ 
ತೋಂ 


ಟ ಮತ್ತರೆರಡು ದೇವರಿಂ ತೆಂಕಣಕೇರಿ ಬನ್ನು ಗವರೇಶ್ವರ ದೀಶಾನ್ಯ 
ದಲು ಬಣಂಬೆಯ ನಿವೇಶ 


ಣವಯ್ದು ನನ್ನಾದೀವಿಗೆಗೆ ಗಾಣವೆರಡು ಅಂಗಡಿಯೊನ್ನು ॥। ಶ್ರೀ 
ಮದಯ್ಯಂಗಳ ಮ 


ಕ 


ಯ್ದುನ ವಾಮರಸಂ ತನ್ನ ವೃತ್ತಿಯೊಳಗ ಖಂಡ್ಯಕೆ ಬಿಟ್ಟು ಮತ್ತರಯ್ದು 


೩೪. ಕಂಬವಜುನೂಜು |! ಸಾಮಾನ್ಕೋಯಂ ಧರ್ಮಸೇತುನ್ರಿಪಾಣಾಂ 


೩೫. 
೩೬. 


೩೭. 


ಕಾಲೇಕಾಲೇ ಪಾಲನೀಯೋ 
ಭವದ್ಭಿಃ ಸರ್ವ್ವಾನೇ ತಾಂ 'ಭಾವಿನಃ ಪಾರ್ತಿವೇಂದ್ರಾ ಭೂಯೋ 


ಭೂಯೋ ಯಾಚತೇ ರಾಮಚಂದ್ರಾ ॥ 
ಸ್ವದತ್ತಂ ಪರದತ್ತಂ ವಾಯೋ ಹರೇತಿ ವಸುನ್ನರಾಂ ಪಶ್ಚಿರ್ವರ್ಷ 


ಸಹಸ್ರಾಣಿ 


ವಿಷ್ಠಾಯಾಂ ಜಾಯತೇ ಕ್ರಿಮಿ 
O 


ಮಾನ್ವಿ ತಾಲೂಕಿನ ಶಾಸನಗಳು ೫೭ 


೩೩ 


ಬಲ್ಲಟಗಿ-ಕ್ರಿ. ಶ. ೧೧೦೬ ಡಿಸೆಂಬರ್‌ ೨೫ 
(ಬ.ನಂ. ೫೪೮/೬೧-೬೨) 
ಮಸೀದಿಯ ಸಮೀಪ ನಿಲ್ಲಿಸಿದ ಕಲ್ಲಿನ ಎಡಭಾಗ 


ಚಾಲುಕ್ಕ ವಿಕ್ರಮಾದಿತ್ಯನ ಆಳ್ವಿಕೆ. ಈತನ ರಾಣಿ ಚಂದಲದೇವಿಯು ಬ್ರಹ್ಮಪುರಿಯ 

ಹೊಲ್ಲಿಮಯ್ಯ ಮತ್ತು ಮಲ್ಲಯ್ಯರಿಗೆ ಬಲ್ಲಟಗಿಯಲ್ಲಿ ದಾನ ಬಿಟ್ಟಿದ್ದಾಳೆ. 
೧. ಸ್ವಸ್ತಿ ಶ್ರೀಮಚ್ಕಾಳುಕ್ಕ ವಿ 

. ಕ್ರಮ ವರ್ಷದ ೩೦ನೆಯ ವ್ಯ 

. ಯ ಸಂವತ್ಸರದ ಪುಷ್ಯ ಬಹುಳ 

. ೧೩ [ದಸ] ಮಂಗಳವಾರದನ್ನುತ್ತರಾ 

. ಯಣ ಸಂಕ್ರಾನ್ತಿಯ ಪರ್ವ್ವನಿ" 

- [ಮಿ] ತ್ತ ದಿಂ ಶ್ರೀ ಮಚ್ಛನ್ನಲದೇವಿಯ 

. [ರ್‌] ಬ್ರಹ್ಮಪುರಿ ಹೊಲ್ಲಿಮಯ್ಯ 

- ಧಾರಾಪೂರ್ವಕಂ ಮಾಡಿಸ 

- ಬ್ಬ ನಮಸ್ಕಮಾಗೆ ಬಳ್ಳನಿಟ್ಟಗೆ 


% ೧ ೧ ೧ ೪% 0 ೫ bY 


೧೦. ಯಲು ಪಿರಿಯಕೋ [ಲಲು] ಬಿಟ್ಟ 
೧೧. ಕರಿಯನೆಲಂ ಮತ್ತ ೨೪ ನಿವೇ 
೧೨. ಶನ ೧ ಮಲ್ಲಯ್ಯಂಗೆ ಬಿಟ್ಟ ಕರಿ 
೧೩. ಯ ನೆಲ ಮತ್ತ [೪] 


೧೪-೧೫ 


೫೮ ಮಾನ್ವಿ ತಾಲೂಕಿನ ಶಾಸನಗಳು 


೩೪ 


ಬಲ್ಲಟಗಿ-ಕ್ರಿ. ಶ. ೧೧೧೬ ಮತ್ತು ೧೧೫೧ 
(ಏ.ನಂ. ೫೪೩/೬೧-೬೨) 
ದೇಸಾಯಿಯವರ ತೋಟದಲ್ಲಿ 


ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ಈತನ ರಾಣಿ ಚಂದಲದೇವಿಯು 
ಕಲಿದೇವರ ನೈವೇದ್ಯ ಮೊದಲಾದವುಗಳಿಗೆ ದಾನ ಬಿಟ್ಟಿದ್ದಾಳೆ. ಮುಂದೆ ಹೈಹಯ ವಂಶದ 
ಅಂಗ್ಯಪರಸನ ಮಗ ಮಹಾಮಂಡಳೇಶ್ವರ ಘಟ್ಟಿದೇವನು' ಚಾಲುಕ್ಕ ಮೂರನೇ ತೈಲಪನ 
ಆಳ್ವಿಕೆಯಲ್ಲಿ ಈ ದೇವಾಲಯಕ್ಕೆ ದಾನ ನೀಡಿದ್ದಾನೆ. ಮಾ ತೈಲಪನಿಗೆ "ರಕ್ಕಸಗಂಗ' "ವೆಂಬ 
ಬಿರುದಿದ್ದುದು ಈ ಶಾಸನದಿಂದ ತಿಳಿಯುತ್ತದೆ. 2 


೧. ಸ್ವಸ್ತಿ ಸಮಸ್ತಭುವನಾಶ್ರಯ ಶ್ರೀ ಪ್ರಥ್ವೀವಲ್ಲಭ ಮಹಾರಾಜಾಧಿರಾಜ 
ಪರಮೇಶ್ವರ ಪರಮಭಟ್ಟಾರಕಂ ಸತ್ಯಾಶ್ರಯ ಕುಳತಿಳಕಂ ಚಾಳು 
ಕ್ಯಾಭರಣಂ ಶ್ರೀ ಮತ್ರಿಭುವನಮಲ್ಲದೇವರ ವಿಜಯರಾಜ್ಯ ಮುತ್ತರೋತ್ತ 


ರಾಭಿವೃದ್ಧಿ ಪ್ರವರ್ದಮಾನಮಾಚನ್ಹಾ ರ್ಕ್ಯತಾರಂ ಸಲುತ್ತಮಿರೆ 
ಸ್ವಸ್ಯನವರತ ಪರಮ ಕ 


ಲ್ಯಾಣಾಭ್ಯುದಯ ಸಹಸ್ರಫಳಭೋಗಭಾಗಿನಿ ದ್ವಿತೀಯಲಕ್ಷ್ಮೀ ಸಮಾನೆ 


೬. ಕಳಹಂಸಯಾನೆ ಶ್ರೀ ಶೃಂ[ಗಾ]ರ ವಿದ್ಯಾಧರಿ ಸಕಳಕಳಾಧರಿ ಕಸ್ತೂರಿ 
ಕಾಮೋದೆ [ದಾನವಿ] 


೭. ನೋದೆ ಶ್ರೀಮತ್ರಿಭುವನಮಲ್ಲ ವಿಶಾಳವಕ್ಷಸ್ಥಳ ನಿವಾಸಿನಿಯರಪ್ಪ ಶ್ರೀ 
[ಮತ್‌] 


ಆ.  ಚಂದಲದೇವಿಯರು ಶ್ರೀ ಮಚ್ಚಾಳುಕ್ಕವಿಕ್ರಮ ವರ್ಷದ ೪೦ನೆಯ 
ಮನ್ಮಥ ಸಂವತ್ಸ [ರದ] 


೯. ಪುಷ್ಕಶುದ್ಧಣ ವಡ್ಡವಾರದಂದುತ್ತರಾಯಣ ಸಂಕ್ರಾನ್ತಿಯ ಪರ್ವ ನಿಮಿತ್ತ 


ಆ ಘಿ Ub 


ಜೆ 


[ವಾಸ] 

೧೦. ೫ x%ಶ್ರೀಮತ್‌ ಕಲಿದೇವರ ನೈವೇದ್ಯ ವಂಗ ಭೋಗಕ್ಕಂ ಖಣ್ಣಸ್ಪುಟಿತ 
ಜೀರ್ಣೋದ್ಧಾರ 

೧೧. ಕೈಂ ಮಾನುವೆಯ ಬಟ್ಟೆಯಿಂ ಬಡಗದೆಸೆಯ ಧೋರಪೇಶ್ವರ ದೇವರ 
ಗ 


೧. ಇದೇ ಬಿರುದು ೫೧ ನೇ ಕಲ್ಲೂರು ಶಾಸನದಲ್ಲಿಯೂ ಬಂದಿದೆ. 


« 


ಮಾನ್ವಿ ತಾಲೂಕಿನ ಶಾಸನಗಳು ೫೯ 

೧೨. ೫೫೫ಸರ್ವ್ವಬಾಧಾ ಪರಿಹಾರವಾಗಿ ಬಿಟ್ಟ ಕರಿಯನೆಲಮತ್ತರ್‌ ೧೨ 
ಹೂವಿನ ತೋಂಟಂ 

೧೩. ಮತ್ತರ್‌ ೧ ೫ ನಂದಾದೀವಿಗೆಗೆ ಗಾಣ ೧ ಪೂಜಾರಿಗೆ KXXX 
ಸ್ಪಸನೇಕಭಂಗು 

೧೪. ರ ತರಂಗ ಸಂಹಿತ ವೀಚೀನಿಚಯ ನಿಖತ ಲವಣಾಬ್ದಿವಳಯ ವಳಯಿ 

೧೫. ತಗಂಗಾ ಪಾರಿಯಾತ್ರ ತನ್ನದ್ಯದೇಶಾಧೀಶ್ವರಂ ಮಾಹಿಷ್ಮಶೀ ಪುರವರೇಶ್ವರ 
ಸಹಸ್ರಬಾ 

೧೬. ಹು ಪ್ರತಾಪಂ ಭೂಪ ದಿಶೀಪನತ್ತು ಸವಸ ಧ್ವಜ ವಿರಾಜ 
ಮಾನಂ 

೧೭. ದಾನ ಕಾನೀನಂ ಮಲಪರೆ ಸಾ ನೃಪರತ್ನ ಭೂಷಣ ನಹಿ 
ಹಯ ವಂಶೋ 

೧೮. ದೃವನನ್ಶಾಂಗನಾತನೂಭವ ಶ್ರೀಮಲ್ಲಿಕಾರ್ಜುನದೇವಲಬ್ದಾ ವರಪ್ರಸಾದಂ 
ರಿ 

೧೯. ಮ [ಬಳ] ೦ಕ ಮಸ್ತಕ” ವಿನ್ಯ ಪ್ರಸಾದಂ ನಾಮಾದಿ ಸಮಸ್ತ ಪ್ರಶಸ್ತಿ 
ಸಹಿತಂ ಶ್ರೀ 

೨೦. ಮನ್ಮಹಾಮಣ್ಣಳೇಶ್ವರಂ ಫಟ್ಟಿದೇವರಸರು ಶ್ರೀಮಚ್ಕಾಳುಕ್ಕ ವಿಕ್ರಮ ಚಕ್ರ 

೨೧. ವರ್ತಿ ಸುತುತ ೨ ನೆಯ ಪ್ರ[ಜಾಪ)ತಿ [ಸಂವ] ತ್ಲರ 
ದಾಷಾ 

೨೨. (ಡ] ಶುದ್ದ ೧೧ ಮಂಗಳವಾರದಂದು ದಕ್ಷಿ [ಣಾಯನ ಸಂಕ್ರಾನ್ತಿ ಪ] 
ರ್ವ್ವ ನಿಮಿ 

೨೩. (ತ್ತ ಮಾಗಿ] ಶ್ರೀಮತ್‌ ಕಲಿದೇವರ ನೈವೇದ್ಯ XXXXXXXOಿತಂ 
ಜೀರ್ಣೋದ್ಧಾ 

೨೪. ೩ ಕೇಲೇಶ್ವರ ದೇವರಕೆಯ್ಯಂ ಮೂಡ ಸರ್ವ್ವ [ಬಾದಾ] ಪರಿಹಾರವಾಗಿ 

೨೫. ಕೊಟ್ಟೆರೆಯನೆಲಮತ್ತರ್ಪನ್ನೆರಡು ॥ ಶ್ಲೋಕಂ॥। ಸ್ವದತ್ತಂ ಪರದತ್ತಂ 
ವಾಯೋ ಹರೇತಿ 

೨೬. ವಸುಂಧರಾ ಷಷ್ಟಿರ್ವರ್ಷಸಹಸ್ರಾಣಿ ವಿಷ್ಠಾಯಾಂ ಜಾಯತೇ ಕ್ರಿಮಿಃ 

೨೭. ಮೂಲಸ್ಥಾನದೇವರ ಮುಂದಣಾದಿತ ್ಯದೇವರ್ಗ್ಗಾದೇವರ ಕೆಯ್ಯಂ 
ಮೂಡಲು ಬಿಟ್ಟ ಕರಿ 

೨೮. ಯ ನೆಲಂ ಮತ್ತ ರಾಜು ॥ 


ಔಡ 


೬೦ ಮಾನ್ವಿ ತಾಲೂಕಿನ ಶಾಸನಗಳು 


೩೫ 


ಕುರುಡಿ-ಕ್ರಿ. ಶ. ೧೧೧೯-೧೧೪೮ 
(ಬಿ.ನಂ. ೫೭೬/೬೧-೬೨ ಮತ್ತು ಬಿ. ನಂ. ೫೭೭/೬೧-೬೨ 
|  ಚಾಗಿನೋಳಿ ದಿಡ್ಡಿಯಹತ್ತಿರ 


ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ಕಾಶ್ಯಪಗೋತ್ರದ ಮಧುಸೂದನನ 
ವಂಶಾವಳಿಯನ್ನು ನೀಡಲಾಗಿದೆ. ಕರ್ನಾಟಕ ವಂಶೋದ್ಭವನೆನಿಸಿದ ಈ ಮಧುಸೂದನನು 
ಎಡೆದೊರೆ ನಾಡಿನ ನಿಟ್ಟರವೆ-೭೦ ರ ಮುಕ್ಕುಂದೆ ಗ್ರಾಮದವನು. ಈತನ ತಂದೆ ಪದ್ಮನಾಭ, 
ತಾಯಿ ಸಾವಿಯಕ್ಕ. ಈ ಸಾವಿಯಕ್ಕನ ತವರೂರು ಕರಡಿಕಲ್ಲು-೩ ೦ ೦ ರಲ್ಲಿಯ ಬನ್ನಿಗೋಳ. 
ಇವಳ ತಂದೆಯ ಹೆಸರಿರುವ ಶಾಸನದ ಭಾಗ್ಧ 'ತ್ರುಟಿತವಾಗಿದೆ. ತಾಯಿ ಜಕ್ಕಣಬ್ಬೆ. 
ಇವರದು ಭಾರದ್ವಾಜಗೋತ್ರ. ಅಗ್ರಹಾರ ಕುರುಡಿಯಲ್ಲಿ ಮಧುವಪಯ್ಯ ನಾಯಕರು 
ಮಾಡಿಸಿದ ವಾಸುದೇವ ದೇವಾಲಯಕ್ಕೆ ಅಶೇಷ ಮಹಾಜನ, ಹದಿನಾಲ್ವರು, 
ಮಹಾನಾಡು-ನಾನಾದೇಶಿ-ಮು ಮುರಿದಂಡರು ಮತ್ತು ಮಧುವಪಯ್ಕರು ದತ್ತಿಯನ್ನು 
ಬಿಟ್ಟಿದ್ದಾರೆ. ಈ ಮಧುವಪಯ್ಯನ ಮಗ ಮಾತರವನು ಅದೇ ಸಮಯದಲ್ಲಿ ಅಶೇಷ 
ಮಹಾಜನರನ್ನು ಕೇಳಿ ಭೂಮಿಯನ್ನು ಪಡೆದು ಆ ದೇವರಿಗೆ ಬಿಡುತ್ತಾನೆ. ವಾಸುದೇವನು 
ತೀರಿಕೊಂಡ ಮೇಲೆ ಆತನ ಮಗನಾದ ಮಧುಸೂದನನು ಬಹುಶಃ ತಂದೆಯ ಹೆಸರಿನಲ್ಲಿ 
ಈ ದೇವಾಲಯವನ್ನು ನಿರ್ಮಿಸಿರಬೇಕು.” 


` ಆರಂಭದ ಕೆಲವು ಸಾಲುಗಳು ಹಾಳಾಗಿವೆ. 
೫೫೫೫2೫ ೫ ದ್ವಿಜನ್ಮಾರಾಧ್ಯ 
೫೫೫೫೫2೫ ಕಾಶ್ಯಪಗೋತ್ರನ ೫*೫ ಯ 


೫೫೫% ೫೬ ೫೬ ನವದ್ಯಕ್ರಿತಿಯಿಂ ಪ್ರಭುತ್ವಗುಣದಿಂ ಸತ್ಯೋಕ್ತಿ 


"ಚಿ ಈ. ಚ. ಘಿ 


೫೫೫ ೫ ಮನುಚಾರಿತ್ರ ವಿವೇಕದಿಂ ವಿಭವದಿಂ ಸಾಮತ್ಸ್ಯಕದಿಂ xx 
ಕ 

೫... ೫೫೫2೫2೫2೭೫ ಸಕಅಗೋತ್ರ ವಾರನಾಗಿರ್ದ್ವ ಮಾನ್ತನದಿಂ ಧಾತ್ರಿಗೆ 
ವಾಸು 


೬. ೫೫೫೫ಕರ್ನಾಟ ವಂಶೋದ್ಭವಂ॥ ೫ ರಿಮಹೀಸಂಭವಂ ವಾಗಿತ್ರೆಗೆ 
[ಪೂಣ್ಣರದೆ?] ಸ 


೧. ಇದೇ ಪುಸ್ತಕದ ೩೬ ನೇ ಶಾಸನ ನೋಡಿರಿ 


ಮಾನ್ವಿ ತಾಲೂಕಿನ ಶಾಸನಗಳು ೬೧ 


೭. 


೧೦. 


೧೧. 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೫.೫೫ ೫ ಮೌಕ್ತಿಕ ಹಾರಾಕಾರಮೆನೆ ಬರವ ಬಲ್ಲೆ ವಿಚಾರಿಸುವಡೆ xx 
XX 


X XXX ಯ್ಯುಗುಂ॥! ಅವರೊಳು. ಸೌಂದರ್ಯ ಮಾರ್ಗ್ಗಂ 
ನೆಗಟ್ಟೆಡೆದೊಅ' ನಾಳ್ಕಂ ಪಣಂನಾಡು ನಿಟ್ಟ 


(ರವೆಪ್ಪತ್ರುಯೊರೊಳು ಮುಕುಂದರಿಷ್ಯಾಶ್ರಮವೆನಲದಆೊಳು 
ನಾಗದೇವಂ ವಸಿದ್ಧಾಪ್ರ 


೫೫೫ದಿಂ ತದ್ವಿಭುಗವೊಲವಿನಿಂ ಗೋಲಿಯಕ್ಕಂಗವತ್ಯುತ್ಸವ ದಿನ್ನಂ 
ಸಾವಿಯಕ್ಕಂ . 


XXX XX ದದಿಂ ವಾಸುದೇವಂ ಕ್ರಿತಾರ್ಸ್ಗಂ ॥! ಆ ದಂಪತಿಗಳಿಗೊಪ್ಪೆ 
ಪುತ್ರರೆಸೆದ 


೫೫೫೫೫ ಶ್ರೀ ಮಧುಸೂದನಂ ಧರೆಗೆ ಸನ್ನಾಮು।ಷ್ನಿ] ಯಕ್ಕಂ 
ಧರಿತ್ರಿದೇವೋತ್ತ 
೫೫೫ ೫% ದ್ವಂದೈಗಂ [ಗಾದ] ವಿಸ್ತುತೆ ಲಕ್ಷ್ಮೀದೇವಿಯೆನಿಸಿರ್ದ್ದ 


ಖ್ಯಾತ 


೫೫೫೫೫೬ ೬ ವಿಪುಳ ಶ್ರೀಸ್ತನ ಕುಂಕುಮಾಂಕಿತ ವಿಶಾಳೋರಸ್ಥಳಂ 
ಭಾರತೀಲಲನೆ '` 


೫೫೫೫೫ ದರ್ಪಣ ೫» ಯಶೋವಲ್ಲೀ ವ್ರಿತಾಶೌ »ಗಳ್ವ ಪ್ರಸಭಾ 
೫ ೫ ೫ ದಾತ್ತಮೊರ್ಗ್ಗನೆನೆ ಪೆಂಪ 


೫ ೫ ೫೫ ೫ ಕಾಶ್ಯಪಗೋತ್ರಂ ಮಧುಸೂದನಂಪರಹಿತವ್ಯಾಪಾರ 
ಪಾರಾಯಣಂ॥ 


೫೫೫% ತಿರೆ ೫2೭8 ಯಂ ಕರಡಿಕಲ್ಕೂನಮೂಅಟಾಳು ಮಿಕ್ಕು 
ಬನ್ನಿಗೊಳಂ ರಂಜಿಪುದಲ್ಲಿ ಮಾ 

೫೫೫೫೩೫ ಭರದ್ವಾಜ ಗೋತ್ರಗುಣಂ ತತ್ಸತಿ ಜಕ್ಕಣಬ್ಬೆಯ xx 
ಲ್ಟೌಂ ಪುಟ್ಟಿಯ [ಕೃಂ] ಮ 


೫೫೫2೫ ೫ ನೆಗೆ ಕಾನ್ನಂ ಮಧುಸೂದನ ಪ್ರಭುವೆನಲು ಪೆಂಪಂ 
ಮಹೀಭಾಗದೊಳು!॥! 


೬೨ 


೨೦ 


೨೧. 


ವಿಪಿ. 


೨೩. 


೨೪. 


೨೫. 


೨೬. 


೨೭. 


೨೮. 


೨೯. 


೩೦ 


೩೧. 


೩೨. 





ಮಾನ್ವಿ ತಾಲೂಕಿನ ಶಾಸನಗಳು 
೫೫೫೫ ಪುಂಣ್ಯ ಶಕ್ತಿಮನುಜಾಕ್ರಿತಿಯಂಗೆಡೆಗೊಂಡು ಪೊಣ್ಣ 
ಪುಟ್ಟುವವೊಲು ದಾರಿ ಮಾ 
ಚರಸ [ನಾ] ತನಿಳಾಸುತ ವಾಸುದೇವನೊಪ್ಪುವ ಗುಣ ಸಾವಿಯಕ್ಕನ 
ನವದ್ಯವ ಚೋಂಬುಧಿ 
ಪದ್ಮನಾಭನೆಂಬವರ ತನೂಜರಾಗೆ ಮುಧುಸೂದನನೇಂ 
ಕ್ರಿತಕ್ರಿತ್ಯನಾದನೋ॥| 
ಸ್ವಸ್ತಿಸಮಸ್ತ ಭುವನಾಶ್ರಯಂ ಶ್ರೀ ಪ್ರಿಥ್ಟೀವಲ್ಲಭಂ ಮಹಾರಾಜಾಧಿರಾಜಂ 
ಪರಮೇಶ್ವರಂ 
ಪರಮಭಟ್ಟರಕಂ ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಕಾಭರಣಂ ಶ್ರೀ 
ಮತ್ರಿಭು 
ವನಮಲ್ಲದೇವರ ವಿಜಯರಾಜ್ಯ ಮುತ್ತರೋತ್ತರಾಭಿವೃದ್ಧಿ ಪ್ರವರ್ದ್ವ 
ಮಾನಮಾಚಂದ್ರಾರ್ಕ 
ತಾರಂಬರಂ ಸಲುತ್ತಮಿರೆ ಜಯನ್ನೀಪುರದ ನೆಲೆವೀಡಿನೊಳು 
ಸುಖಸಂಕಥಾ ವಿನೋದ 
ದಿಂ ರಾಜ್ಯಂಗೆಯ್ಯುತ್ತಮಿರೆ॥! ಸ್ವಸ್ತಿ ಶ್ರೀ ಮಚ್ಚಾಳುಕ್ಕ ವಿಕ್ರಮ ವರ್ಷದ 
೪೩ ನೆ ೫2೫% 
XX ಸಂವತ್ಸರದ ಪಾಲ್ಗುಣದ ಪುಣ್ಣಮಿ ಬ್ರಹಸ್ಪತಿ ವಾರದಂದು ಶ್ರೀಃ 
೫ 


[ರ್ವ] ನಮಸ್ಕದಗ್ರಹಾರಂ ರೂಡಿಯ ಅಶೇಷ ಮಹಾಜನಂಗಳು 
ಮಧುವಪ ೫೫೫ 


ಯಕಂ ಮಾಡಿಸಿದ ಶ್ರೀ ವಾಸುದೇವರಿಗೆ. ಗೊಲ್ಲಗೆಳ್‌ಯೊಳಗಪ್ಪೆಯ 
ಷಣಂಗಿಯರ ೫೫೫% 


೫೫ ೫ಬಿಟ್ಟಗದ್ದೆ ಕಮ್ಮ ೨೦೦ ಅಲ್ಲಿ ಪಡುವಲು ಹೂವಿನ ತೋಂಟಕೆ 
ಬಿಟ್ಟ ಕಮ್ಮ ೨೦೦ ಆ ದೇ ೫೫೫% 


[ದೀ] ವಿಗೆಗೆ ಕೊಟ್ಟ xx ಯಿಲೆ ಪೊಂ ೧ ರೂಡಿಯ ಹದಿನಾಲ್ವರು 
ರೂಡಿಯರು ಮಧುವಪ ೫೫೫೫ 


ಮಾನ್ವಿ ತಾಲೂಕಿನ ಶಾಸನಗಳು ೬೩ 


೩೩. 
೩೪. 
೩೫. 
೩೬. 
೩೭. 


೩೮. 


೩೯. 
೪೦. 
೪೧. 


೪೨. 


XX ಮಾಡಿಸಿದ ಶ್ರೀವಾಸುದೇವರಿಗೆ ತಮ್ಮ ಪ್ರಥಮ ಸ್ಥಳ ಗದ್ದೆಯೊಳಗೆ 
ಬಿಟ್ಟ ಕರಿ Xx ೫» 


ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀ ಮನ್ನಹಾನಾಡುಗಳ್‌ ನಾನಾದೇಸಿಯುಂ 
ಮುಂ ೫೫೫೫ 


ಗಳು ಸ್ಥಳಮುಖ್ಯವಾಗಿ ರೂಡಿಯಲು ಮಧುವಪಯ್ಯ ನಾಯಕರು 
ಮಾಡಿಸಿದ ಶ್ರೀ ೫೫ ೫ ೫ 


೫ ನೈವೇದ್ಯಕ್ಕಂ ನನ್ಹಾದೀವಿಗೆಗಂ ಚೈತ್ರಪವಿತ್ರಕ್ಕಂ ಕೊಟ್ಟಾಯ 
ವೆಂತೆಂದೊಡೆ ಸಮಸ್ತ ೫ ೫೬೫2೫ 


೫೫೫ ೫ಮೆಳಸು ಸುಂಠಿ ಹಿಪ್ಪಲ ಸಬ್ಬರೆ ಬೆಲ್ಲ ಅರಿಸಿನವಲ್ಲ ಸಾಸವೆ 
ಜೀರಿಗೆ ೫೫೫೫೫ 


೫೫2೭೫೭೫ ೬ದಂಗಳೆಲ್ಲ»೭2೭೫೭ ೫ ಹೊಂಗೆ ಕೊಟ್ಟಲ್ಲಿಯರತೀಸ ಕೊಂಡಲ್ಲಿ 


x ಟ್ಟರು ಹೆಜ'ಂಗೆ ಎಲೆ ೧೦೦ ಹೊತ್ತಳ x [ಕ್ರ] ತುಮಂ ಕೊಟ್ಟರು॥॥ 
ಶ್ರೀ ಮತ್ಸರ್ವ್ವನ ೫೫೬೫ 


ಹಾರಂ ರೂಡಿಯಲು ಮಧುವಪಯ್ಯ ನಾಯಕರು ತಾವು ಮಾಡಿಸಿದ 
ಶ್ರೀ ನಾನಾದೇ ೫ 7೭೫ ೫ 


ದ್ರ ಶೇಖರ ಭಟ್ಟರ ಮದವಳಿಗೆ ಚಂದಿಕಬ್ಬೆಯಕಯ್ಕ್ಯಲು ಕ್ರಯಂಗೊಂಡಾ 
ಹಾಗವ್ರಿ ೫೫೫ 


ಸಹಿತವಾದೇವರ ಪೂಜಾರಿಗಂ ನಿವೇದ್ಯ ವಂಗಭೋಗಕ್ಕವಾಗಿ 
ಧಾರಾಪೂರ್ವ್ವಕಂ ಮಾಡಿ ಬಿ XxX 


ಅದೇ ಕಲ್ಲಿನ ಮುಂದುವರಿದ ಭಾಗ 
ಸ್ವಸ್ತಿ ಶ್ರೀ ಮಚ್ಚಾಳುಕ್ಕ ಪ್ರತಾಪಚಕ್ರವರ್ತ್ತಿ' ಜಗದೇಕಮಲ್ಲ ದೇವ ವರ್ಷದ 
೧೦ ನೆಯಪ್ರxxxx ಕ 


ರದ ಮಾಘ ಬಹುಳ ಆದಿತ್ಯವಾರದಂದು ಶ್ರೀ ಮತ್ಸರ್ವ್ವನ 
ಮಸ್ಯದ್ರಗ್ರಹಾರಂ xxx 


ಅಶೇಷ ಮಹಾಜನಂಗಳು ಮಧುವಪಯ್ಯ ನಾಯಕರು ಮಾಡಿಸಿದ 
ಶ್ರೀ ವಾಸುದೇವ ೫ ೫೫೫ 


೬೪ 


೧೦. 


ಮಾನ್ವಿ ತಾಲೂಕಿನ ಶಾಸನಗಳು 


ಹ ಅವರ ಮಗಂ ಮಾತರವನು ತಂಮದೇವರಿಗೆ ಕಿಅ”ದು 
ಭೂಮಿಯಂ ಕೊಡಲು ೫೫೫೫ 


ಮಹಾಜನಂಗಳಂ ಬೇಡಲು ಆ ಮಹಾಜನಂಗಳು ಕಾರುಣ್ಯಂಗೆಯ್ದು 
ಹಿರಿಯ ಕೆಲ್‌ xxx%x ' 


ಡಿಯಿಂ ಬಡಗಲು ಮಧ್ಯಕದಲ್ಲಿ ಮುನ್ನ ಮೂರಾಗಿ ಗರುಡ ಗಂಬದ 
ಜನಾರ್ದ್ವನ ೫೫೫೫ 


ದಿ ಪತ್ತಿರೆ ಮೂಡಲು ಬೆಂಕೊಳ್ಳನ ಕೋಲಲು ನಾಲ್ಕು ಮತ್ತರು ಕಯ್ಯಂ 
ಆ XXXXX 


ದೇವರ್ಗ್ಗೆ ಧಾರಾಪೂರ್ವಕಂ ಮಾಡಿಕೊಟ್ಟರು! ಶ್ರೀಮನು ಮಹಾ 
ಪ್ರಧಾನಂ ೫೫೫೫ 


ಯ್ಯ ದಣ್ಣನಾಯಕರು ಹಿರಿಯಗೊಬ್ಬೂರ ಅಚ್ಚಿನ ಮೊಳೆಯ ೫2೫27೫2೫ 
೫ 


ಮಧುವಪಯ್ಯ ನಾಯಕರು ಮಾಡಿಸಿದ ಶ್ರೀ ವಾಸುದೇವರಿಗೆ xxx 
೫೫೫೫೫ 


0 


ಮಾನ್ವಿ ತಾಲೂಕಿನೆ ಶಾಸನಗಳು ೬೫ 


೩೬ 
ಕುರುಡಿ-ಕ್ರಿ. ಶ. ೧೨ ನೇ ಶತಮಾನ _ 


(ಬಿ.ನಂ. ೫೮೦/೬೧-೬೨) 
ನೀಲಗುಡಿ ದೇವಾಲಯದ. ಭೀಮದ ಮೇಲೆ 


` ಕರ್ನಾಟಕ ವಂಶೋದ್ಭವನೆನಿಸಿದ ಕಾಶ್ಯಪಗೋತ್ರದ ವಾಸುದೇವನ ಮಗ 
ಮಧುಸೂದನ. ಈ ಮಧುಸೂದನನು ತನ್ನ ತಂದೆಯ ಹೆಸರಿನಲ್ಲಿ ಒಂದು ದೇವಾಲಯ 
ಕಟ್ಟಿಸಿದ್ದನ್ನು ಕ್ರಿ. ಶ. ೧೧೧೯- -೧೧೪೮ರ. ಶಾಸನ (ಶಾಸನ ಸಂಖ್ಯೆ ೩೫) ಹೇಳಿದೆ. 
ಬಹುಶಃ ಈ ನೀಲಗುಡಿಯೇ ಪ್ರಾಚೀನ ವಾಸುದೇವ ದೇವಾಲಯವಾಗಿರಬೇಕು. 


೧. 


ವಿ. 


lo 


೫೫೫೫೫೫2೫2೫೫ ಜ್ವನ ಸಂಸ್ತುತ ಬೀರಂ ಮಧುವರಾಜನ ನೆ] 
ಲದೊಳುತ್ತರೋತ್ತರಂ ಶಮೆದಮೆರೂಪು ೫ ವ 


೫೫೭೫೫೩೫೫೫೫ ವೃದ್ಧಿಭಾಗ್ಯ ೫ ೫ ದುವಭಿಮಾನಮೆಂಬ ಗುಣವೀತ 
ನೊಳೊಪ್ಪಿದವನ್ನು ನೆಗಣ್ದಿಡಂ॥ 


ಮತ್ತೊಂದು ಭೀಮದ ಮೇಲೆ 


೫೫೫ ೫೫ ೫ ೫ ಶೀತಕರನೆಂತು ಮೃಡಂಗೆ ಕುಮಾರನೆಂತು ಶಕ್ರಂಗೆ 
ಜಯಂತನೆಂತು ರಘುವಿಂಗೆ ರಘೂದ್ಭವನೆಂತು ೫೫೫2೫2೫2೫2 


೫ ೫ ೫ ೫೫ ೫ ೫ ನಾರ್ಜಿಸಿದನ್ತೆ ವಾಸುದೇವಗೆ ತನೂಜನಾಗಿ 
ಮಧುಸೂದನನಾರ್ಜಸಿದ ನೆಗಳ್ತೆಯಂ ೫೫೫೫೫ 


ಮೂರನೆಯ ಭೀಮ 


ಅನವಧ್ಯಾಕೃತಿಯಿಂ ಪ್ರಭುತ್ವಗುಣದಿಂ ಸತ್ಯೋಕ್ತಿಯಿಂ XXXXXXX _ 
೫೫ ಶುದ್ಧ ಚರಿತ್ರದಿಂ ವಿಭವನು ೫೫೫೫ 


೫ಸಕಳ ನೇತ್ರಾಧಾರನಾಗಿಲ್ಲಮಾ ೫ ದಿಂ ಧಾತ್ರಿಗೆ ವಾಸುದೇವನೆಸೆದಂ 
ಕರ್ನಾಟವಂಶೋದವಂ u 


ನಾಲ್ಕನೆಯ ಭೀಮ 


[ವಿ] ಪುಳ ಶ್ರೀಸನ ಕುಂಕುಮಾಂಕಿತ ವಿಶಾಳೋರಸ್ಥಳಂ. ಭಾರತೀ 
ಲಪನಾಳೋಕನ ದರ್ಪಣಂ ಸಾಯಶೋವಲ್ಲೀ ವೃತಾಶಾಮದ ದ್ವಿಪ 
ಸಂದೋಹನುದಾತ್ತ ಮಾರ್ಗ್ಗನೆನಿವಂ 

ನ್ಹಾಟ್ಜಿದ ಮಿಕ್ಕ ಕಾಶ್ಯಪಗೋತ್ರಮ್ಮಧುಸೂದನಂ ಪರಹಿತ ವ್ಯಾಪಾರ 
ಪಾರಾಯಣಂ [ಟಟ] 


DO 


೬೪ ಮಾನ್ಸಿ ತಾಲೂಕಿನ ಶಾಸನಗಳು 


೩೭ 
ತುಪದೂರು-ಕ್ರಿ. ಶ. ೧೨ ನೇ ಶತಮಾನ 
ಭಾ ೮೩೩/೬೨-೬೩ 
ಹುಡೇದ ಮೇಲೆ.-ನಿಲ್ಲಿಸಿದ ಬಂಡೆಯ ಮೇಲೆ 


ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ರಚನೆಯಾದ ಈ ಶಾಸನವು 
ತ್ರುಟಿತವಾಗಿರುವುದರಿಂದ ಹೆಚ್ಚಿನ ವಿವರಗಳು ತೆಳಯುವ್ರಿದಿಲ್ಲ. ತುಪದೂರ ಪ್ರಭುಗಳು 
ಅಗ್ರಹಾರ ತೆನೆಯ ೫» ಲ್ಲಿ ಪ್ರಶೆಷ್ಠೆ ಮಾಡಿದ ಮಾಣಿಕೇಶ್ವರ ದೇವಾಲಯಕ್ಕೆ ದಾನವನ್ನು 
ನೀಡಿದ್ದಾರೆ. 

ಎ 


೧. ಶ್ರೀ ೫೫೫೫೫೫೫2೫2೫» ಶ್ರೀ ಪ್ರಿತ್ವೀವಲ್ಲಭ 


೨. [ಮಹಾರಾಜಾಧಿರಾಜಪರ] ಮೇಶ್ವರಂ ಪರಮ ಭ 
೩. (ಟ್ಬಾರಕಸತ್ಕಾಶ್ರಯಕುಳ] ತಿಳಕಂ` ಚಾ [ಳು] ಕ್ಯಾಭರಣ 
9. XXXXXXXXXXDರ ವಿಜಯರಾಜ್ಯ 

೫. XXXXXXXX [ಪ್ರ ವ] ರ್ದ್ವಮಾನಮಾಚಂದ್ರಾರ್ಕ 
೬. ೧ ೫೫೫೫೬2೫» ಣದ ನೆಲೆವೀಡಿನೊ 

೭. XXXXXXXXXXX ಗೆಯ್ಯುತ್ತಮಿರೆ 

೮0 XXXXXXNXXX ಮಳ ಪರಮ ಪವಿತ್ರ 

೯. ೫೫೫2೫೫2೫2೫» ತುಪ್ಪದುರ ಪ್ರಭು ಅ 

೧೦ ೫೫೫೫೫೫೫೫೫೫೫ ವಿಕ್ರಮಕಾಲದ 

೧೧. ೫೫೫೫೫೨೫೫೫2೫» ಸುಧ ತದಿಗೆ ಬ್ರಿಹ 

೧೨. ೫೫೫೫೫೫ [ಅ] ಗ್ರಹಾರಂ ತೆನೆಯ 

೧೩. ೫೫೫೫೫ [ಪ್ರತಿ] ಷ್ಠೆಯಂ ಮಾಡಿಸಿ ಪೂ 

೧೪. ೫೫೫೫೫೫ ಜನದ ದಸವ 

೧೫. ೫೫೫೫೫27 ೬ಮಾಣಿಕೇಸ್ವರ 

೧೬. ೫೫೫2೫2೫2» ವೇದ್ಯಕೆ ನಡೆವನೂ 

೧೭. ೫೫೫೫2೫೫ ತೋಟಂ ಕಮ್ಮಳ೦೦ 

೧೮. 2೫೭೫೫೫೫೫೫ಇತಿ ಧರ್ಮವಂ ಪ್ರ 

೧೯. ೫೫೫೫೫೫2೫ಕುರುಕ್ಷೇತ್ರದ 

೨೦. XXXXXXX [ಮು] xಳಸ 

೨೧. ೫೫೫೫೫೫೫ ದ ಮುವನ 


೨೨. ೫೫೫2೫2೫ ರದತ್ತಂ ವಾ” 


೧. ಮುಂದಿನಭಾಗ ಒಡೆದು ಹೋಗಿದೆ. 


ಮಾನ್ವಿ ತಾಲೂಕಿನ ಶಾಸನಗಳು ೬೭ 


೩೮ 
ಕುರುಡಿ-ಕ್ರಿ. ಶ. ೧೧೨೩ 


(ಬಿ.ನಂ.೫೭೯/೬೧-೬೨) 
ನೀಲಗುಡಿ ದೇವಾಲಯದ ಒಳಗಿನ ಗೋಡೆಗೆ 


ಚಾಲುಕ್ಕ ೬ನೇ ವಿಕ್ರಮಾದಿತ್ಯನ ಆಳ್ವಿಕೆ. ಕುರುಡಿಯ ಅಶೇಷ ಮಹಾಜನರು 
(ಬಹುಶಃ ಈಗಿನ ನೀಲಗುಡಿಗೆ) ದಾನ ಬಿಟ್ಟಿದ್ದಾರೆ. 


ಹ್‌ ಕ ತ್‌ ಟ್‌ ಕ ್‌ ₹ ಆ 


ಸ್ವಸ್ತಿ ಶ್ರೀ 

ಮತು ಚಾ XXXXXXXX 

ದ ನಾಲ್ವತ್ತೇ [೪ನೆಯ] 

ತು ಸಂವತ್ಸರ ೫೫೫೫ 

ಳ ಪಂಚ ೫೫೫೫ 

ಸ್ವಸ್ತಿ ಶ್ರೀ XXXXX 

೫೫೫೫೫ 

ಅಶೇಷ XXX XXXXX 
XXXXXXXXನೈವೇದ್ಯಕ್ಕಂ 
XXXXXXXXಗಾಣವೊಂದು 
೫೫೫೫೫೫ ಸಕಲ ೫೫೫೫೫ 
ವೀಸ ೫೫ ಅಲ್ಲಿಂ ಮೂಡಲು ಆ ಕೋಲಲು 
ಗದ್ದೆ ಕಮ್ಮ [ಇ] ನ್ನೂ ಅು | 


೬೮ 


ಮಾನ್ವಿ ತಾಲೂಕಿನ ಶಾಸನಗಳು 


೩೯ 
ಕುರುಡಿ-ಕ್ರಿ. ಶ. ೧೧೨೩ 
(ವಿ.ನಂ.೫೭೨/೬೧-೬.೨) 
ಈಶ್ವರ ಗುಡಿಯ ಕಂಬ 


ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ನಿಂಬಣಯ್ಯ ದಂಡನಾಯಕನು ತಾನು 
ಕಟ್ಟಿಸಿದ ನಿಂಬಣೇಶ್ವರ ದೇವಾಲಯಕ್ಕೆ ಕುರುಡಿ ಗ್ರಾಮದಲ್ಲಿ ದಾನವನ್ನು ಬಿಟ್ಟಿದ್ದಾನೆ. ಈ 
ಮೊದಲು ತಾನೇ ಚಂದ್ರಶೇಖರ ಭಟ್ಟರಿಗೆ ದಾನ ಬಿಟ್ಟಿದ್ದ ಭೂಮಿಯನ್ನು ಮತ್ತೊಮ್ಮೆ 
ಕ್ರಯಕ್ಕೆ ಪಡೆದು ಬಿಡುತ್ತಾನೆ. 


೧. 


VE 


೨ು 
೦ 


೧೧. 


` ೧೨. 


ಸ್ವಸ್ತಿ ಶ್ರೀ ಮಚ್ಚಾಳುಕ್ಕ ವಿಕ್ರಮ ವರ್ಷದ 

೪೭ ನೆಯ ಶುಭ ಕ್ರಿತ್‌ ಸಂವತ್ಸರದ ಪುಷ್ಕ ಬ ೧೦ 
ಸೋಮವಾರ ಉತ್ತರಾಯಣ ಸಂಕ್ರಾನ್ತಿಯಂದು ನಿಂಬಣ 
ಯ್ಯ ದಣ್ಣನಾಯಕರ್‌ ನಿಂಬಣೇಶ್ವರ ದೇವರ್ಗ್ಗೆ ಪೂಜೆಗಂ 
ನಿವೇದ್ಯಕ್ಕಂ ನಂದಾದೀವಿಗೆಗೆವಾಗಿ ಶ್ರೀ ಮತ್ಸರ್ವ್ವನ 
ಮಶ್ಯದಗ್ರಹಾರಂ ರೂಡಿಯಲು ತಾ [0] ವು ಮುನ್ನ ಚಂ 
ದ್ರ ಶೇಖರಭಟ್ಟರಿಗೆ ಕ್ರಯವಾಗಿ ಕೊಟ್ಟದ್ಧರ್ಮವ್ರಿ 
ತ್ತಿಯನು ತಾ [0] ವು ಮಗುಳೆ ಕ್ರಯವಾಗಿ ಕೊ 
ಣ್ಞಾಯರ್ದ್ವವ್ರಿತ್ತಿಯಂ ಬಳಿ ಸಹಿತವಾಗಿ ಮ 
ಹಾಜನಂಗಳ ಸಂನಿಧಾನದಲು ದೇವರ ಶ್ರೀ ಪಾ 
ದದಲು ಧಾರಾಪೂರ್ವಕಂ ಮಾಡಿಬಿಟ್ಟರ್‌ ಈ ಧರ್ಮವಂ ಪ್ರ 
ತಿ ಪಾಲಿಸುವರ್‌ ಮಹಾಜನಗಳು 


ಮಾನ್ವಿ ತಾಲೂಕಿನ ಶಾಸನಗಳು ೬೯ 


೪೦ : 
ಕುರಡಿ-ಕ್ರಿ. ಶ. ೧೧೨೩ 
(ಬಿ.ನಂ.೫೭೩/೬೧-೬೨) 
ಈಶ್ವರ' ಗುಡಿ 


ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ಪ್ರಧಾನದಂಡನಾಯಕ ನಿಂಬಣಯ್ಯನ 
ವಂಶವಿವರಣೆ. ಈತನ ತಾಯಿ ಚೌಂಡಕಬ್ಬೆ. ತಂದೆಯ ಹೆಸರಿರುವ ಶಾಸನ ಭಾಗ 
ತ್ರುಟಿತವಾಗಿದೆ. ಚಕ್ರವರ್ತಿಯ ಕುಮಾರ ಮಹಾಮಂಡಳೇಶ್ವರ ತೈಲಪನ ಉಲ್ಲೇಖ. 
ನಿಂಬಣ ದಂಡನಾಯಕನು ತಾನು ಹಿಂದೆ ಚಂದ್ರಶೇಖರ ಭಟರಿಂದ ಕ್ರಯವಾಗಿ ಕೊಂಡು 
ದಾನ ಬಿಟ್ಟಿದ್ದ ಭೂಮಿಯನ್ನು ಕೊಮ್ಮಣಯ್ಯನ ಕೈಯಿಂದ ಮತ್ತೊಮ್ಮೆ ಕ್ರಯಕ್ಕೆ ಕೊಂಡು 
ನಿಂಬಣೇಶ್ವರ ದೇವಾಲಯಕ್ಕೆ ಬಿಡುತ್ತಾನೆ. 


ಆರಂಭದ ಕೆಲವು ಸಾಲುಗಳು ಹಾಳಾಗಿಹೋಗಿವೆ. 
೫೫೫೫ ೫ ೫೬ ಸ್ಮರಮುಖ್ಯದೊ 
೫೫೫೫೫೫೫ ವೊಗೆದಂ ವಿದಿತೋದ್ಯಮ 
೫೫೫೫೫೫ ಮಸಾವತ್ಥ 4 ರಖಿಳವೇದಾರ್ಸ್ಗಮ 
೫೫೫೫೫೫ ಧರಾಮರ ಮುಖ್ಯರು ॥ ಆ ವಂಶದೊಳು 
೫2೫೫೫೫ ಹಿತ್ಯ ವಿದು ಶ್ರೀ ವಧುಗಂ ಸಕಳವಟಶ್ರೀವ 
XXXXXXXXU ಆತನ ಸತಿ ವಿಮಳ ಗುಣೋಪೇತೆ ದಯಾನ್ವಿತೆ ಪ 


೫೫೫೫೫22(ಜಗದೇಕ ಪೂತೆ ವಿನೀತೋತ್ತಮೆ ಚೌಂಡಕಬ್ಬೆ ಪೆಂಪಿನ 
ನಿಳಯ॥। 


೮... ೫೫೫%» ವಿನಯದ ಮನೆ ದಯೆಯಮೇರೆ ಧರ್ಮದಕಣಿ ಮಾನ್ತನದ 
XXXXXXXX ಪೊಳ್ಳಿವನಾಲಿಯಕ್ಕೆ ನಾತ್ತಜೆಯಾದಟು ಆಯಬ್ಬೆ 
೧೦. ೫೫೫೫೫2೫ ಮಲ್ಲದೇವನಮಳಯಶ ಸಂಧಾದಿತಗ 
೧೧. ೫೫೫೫%೫೫೫ಯ xಬುಗ ನಿಬಳತಟ ಮಾಣಿಕ್ಯ ॥ ಆಯಯ್ಯ 


ME ಜ್‌ ತು (1 


೧೨. XXXXXXನಿಳಯಂ ಶಸ್ತ್ರಶಾಸ್ತ್ರ ಸಾಹಿತ್ಯ ಕಳಾಜ್ಞಾನ ನಿಧಿ 

೧೩. 2೫೫೩೫೫ ೫೫೫ನಿಜವಂಶಮಂಡನ ನಿಂಬರಸ ॥। ಅನವದ್ಯದ್ರಾ 
೧೪. ೫೫2೫೫೫೫ ಹಾ ಜನಮಾ ನೂಅಅವದಿಂಬರಿಂ 

೧೫. ೫೫೫೫೫ ನೆಲೆಸದುದು ಕರಮೆ ರೂಡಿವರ ಸಸ್ಯಪದ ಸ್ವಸ್ತಿ ಸಮಸ್ತ ಭು 


೭೦ 


೧೬. 
೧೭. 
೧೮. 
೧೯. 
೨೦. 
೨೧. 
೨೨. 
೨೩. 
೨೪. 
೨೫. 
೨೬. 


ಅಪಿ. 
೨೮. 
೨೯. 
೩೦. 
೩೧. 
೩೨. 


೩೩ 


೩೪. 
೩೫. 


೩೬. 


೩೭. 


ಮಾನ್ವಿ ತಾಲೂಕಿನ ಶಾಸನಗಳು 
[ವನಾಶ್ರಯ] ಶ್ರೀ ಪ್ರಥ್ಞೀವಲ್ಲಭಂ ಮಹಾರಾಜಾಧಿರಾಜ ಪರಮೇಶ್ವರಂ 
[ಪರಮ] ಭಟ್ಟಾರಕಂ ಸತ್ಕಾಶ್ರಯ ಕುಳತಿಲಕಂ ಚಾಳುಕ್ಕಾ ಭರಣಂ 
ಶ್ರೀ ಮತ್ರಿಭುವನಮಲ್ಲದೇವರ ವಿಜಯರಾಜ್ಯ ಮುತ್ತರೋತ್ತ 
ರಾಭಿವೃದ್ಧಿ ಪ್ರವರ್ದ್ಯಮಾನ ಮಾಚನ್ಹಾರ್ಕ ತಾರಂಬರಂ ಸಲುತ್ತಮಿರೆ ಜ 
ಯಂತೀಪುರದ ನೆಲೆವೀಡಿನೊಳು ಸುಖ ಸಂಕಥಾ ವಿನೋದದಿಂ ರಾಜ್ಯಂ 
ಗಯ್ಯುತ್ತಮಿರೆ ತತ್ಪಾದ ಪದ್ಮೋಪಜೀವಿ ಸಮಸ್ತ [ಪ್ರ] ಶಸ್ತಿ ಸಹಿತಂ ಶ್ರೀ 
ಮನ್ಮಹಾಮಣ್ಣಳೇಶ್ವರಂ ಕುಮಾರಂ ತೈಲಪದೇವರ್‌ ಶ್ರೀ ಮನ್ಮಹಾ ಪ್ರ 
ಧಾನಂ ದಣ್ಣನಾಯಕಂ ನಿಂಬಣಯ್ಯಂಗಳು ಸ್ವಸ್ತಿ ಶ್ರೀ ಮಚ್ಚಾಳುಕ್ಕ ವಿಕ್ರ 
ಮ ವರ್ಷದ ೪೭ನೆಯ ಸುಭಕ್ರಿತ ಸಂವತ್ಸರದ ಪು 
ಷ್ಯ ಬ ೧೦ ಸೋಮವಾರ ಉತ್ತರಾಯಣ ಸಂಕ್ರಾನ್ವಿಯಂದು ತಾವು ಮಾ 


ಡಿಸಿದ ನಿಂಬಣೇಶ್ವರ ದೇವರ್ಗ್ಗೆ ಪೂಜೆಗಂ ನಿವೇದ್ಯಕ್ಕಂ ನಂದಾ 
ದೀವಿಗೆಗವಾಗಿ 


ಶ್ರೀ ಮತ್ಸರ್ವ್ವನಮಸ್ಕದಗ್ರಹಾರಂ ರೂಡಿಯಲು ತಾ (ವು) ಮುನ್ನ 
ಚಂದ್ರಶೇಖರ ಭಟ್ಟರಿಗೆ ಕ್ರಯವಾಗಿ ಕೊಟ್ಟಿರ್ದ ವ್ರಿತ್ತಾಯನು 

ತಾ [0] ವು ಮಗುಳೆ ಕೊಂಡಾಯರ್ದ್ವಾ ವ್ರಿತ್ತಿಯುಮಂ 
ಕೊಮ್ಮಣಯ್ಯನ ಕೈಯಲು ಕೊಂಡಾಯರ್ದ್ವಾ ವ್ರಿತ್ತಿಯ 

ಲ್ಲಿ ಪ್ರಥಮನಿವೇಶಣ ಹೂಣಗಾಗಿ ಅರ್ದ್ವ ವ್ರತ್ತಯುಮ ಕೊಂ 

ಡು ವಿತ್ತಿಯಲ್ಲಿ ಮುಪ್ಪಾಗಂ ಬೇಳೆ ವೃತ್ತಿಯಂ ಬಿಳಿ ಸಹಿತಂ ದೇವರ ಶ್ರೀ ಪಾ . 
ದದಲು ಧಾರಾಪೂರ್ವ್ವಕಂ ಮಾಡಿಬಿಟ್ಟರು |॥ ತಮ್ಮ ಹೊಖರಣೆ 

ತಕ್ಕ ಮತ್ತೊಂದು ಬೇಳೆ ವೃತ್ತಿಯಂ ಬೇಳೆ ಸಹಿತಂ ಬಿಟ್ಟರು! ಅಸಗಗೆಲೆಯ ಬ 


ಡಗಣ ಕೋಡಿಯ ಮೂಡಲು ಸೂಜುಕಂಬ ನಿಂಬಣಯ್ಯ ದಂಡ 
ನಾಯಕರ ಹೊಖ 


ರಣೆಯಿಂ ತೆಂಕನೂಅ ಕಂಬ ಅಂತಿಂನೂಜುಕಂಬ ತೋಂಟಮ 
ನಿತ್ತವರಿಗೆ ಮಹಾಜನಂಗಳು ಬಿಟ್ಟರು 


ಸ್ವದತ್ತಂ ಪರದತ್ತಂ ವಾಯೋಹರೇತಿ ವಸುಂಧರಾಂ ಷಷ್ಟಿರ್ವರ್ಷ 
ಸಹಸ್ರಾಣಿ ವಿಷ್ಠಾಯಾಂ ಜಾಯತೇ ಕ್ರಿಮಿ 
3 


ಮಾನ್ವಿ ತಾಲೂಕಿನ ಶಾಸನಗಳು ೭೧ 


೪೧ 
ಬೇವಿನೂರು-ಕ್ರಿ. ಶ. ೧೨ನೇ ಶತಮಾನ 


(ಬ.ನಂ.೫೫೦/೬೧-೬೨) 
ಊರ ಹೊರಗಿನ ಹಾಳು ಗುಡಿಯ ಎದುರಿಗೆ 


ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ೫ ೬ ಗಳಧಿಷ್ಠಾಯಕ ಪಸಾಯಿತ 
ಅಣ್ಣಲದೇವರಸನು x x ರ ಬಳಿಯ ಭತ್ತಗ್ರಾಮ ಬೇವಿನಾಳದ ದೇವಾಲಯಕ್ಕೆ? ದಾನ 


ಬಿಟ್ಟಿದ್ದಾನೆ. 
೧. 


ME SE ಟ್‌ ಟಟ 


ವೀ ಹವು ಶ್ರ 
8 2 ೫ ಈ ಠಿ ಅ 


ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪ್ರಿಧ್ದೀವಲ್ಲಭ ಪರಮೇ 
ಶ್ವರ ಪರಮ ಭಟ್ಟಾರಕಂ ಚಾಳುಕ್ಕಾಭರ 

ಣಂ ಶ್ರೀ ಮತ್ರಿಭುವನಮಲ್ಲದೇವ ೫೫೫2೫೫ 

ದ್ದಿ ಪ್ರವರ್ದ್ಯಮಾನ ಮಾಚಂದ್ರಾರ್ಕ್ಯತಾರಂಬ ೫೫೫% 
ಡಿಸಲು ಸುಖಸಂಕಥಾವಿನೋದದಿಂ ೫೫೫೫೫೫೫ 
ಸ್ವಸ್ತಿ ಸಮಧಿಗತ ಪಂಚ 5೫ ೫೫೫೫೫೫೫ 

೫೫೫೫೫ ಗಳಧಿಷ್ಕಾಯಕಂ ೫2೫೫೫ 

ಕಂ ಪಸಾಯಿತಂ [ಸೂಳಾ] ೫೫೫೫೫೫ 
ನಣ್ನಲದೇವರಸರುಂ ಶ್ರೀಮತು ೫೫ ೫೫೫2೫ 

ವತ್ಸರದ ಪುಷ್ಯದಮವಾಸೆ ೫೫೫೫೫೫ 

ಅ ಬಳಿಯ ಭತ್ತಗ್ರಾಮೆ ಬೇವಿನಹಾಳ ೫ ೫ ೬ ೫» ೫ 
ದಾ ಪೂರ್ವ್ವಕಂ ಮಾಡಿ ಕುರು ೫೫೫೫೫2೫೫ 

ಳಿಯ ನೆಲ ಪಿರಿಯಕೋ ೫೫2೫2೫೫2೫೫ 

ವಿನ ತೋಂಟಕ್ಕೆ ಬಿಟ್ಟ XXXXXXX 


™XNXXXXXXX 


ಮಾನ್ವಿ ತಾಲೂಕಿನ ಶಾಸನಗಳು 


೪೨ 
-ಕುರುಡಿ-ಕ್ರಿ. ಶ. ೧೨ನೇ ಶತಮಾನ 


(ಬಿ.ನಂ.೫೮೨/೬೧-೬೨) 


ರಾಮಲಿಂಗ ದೇವಾಲಯ ಹತ್ತಿರದ ಬಂಡೆಯ ಮೇಲೆ 


ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ. ಚಕ್ರವರ್ತಿಯ ಅಧಿಕಾರಿ 
(ಮಹಾಪ್ರಚಂಡ) ದಂಡನಾಯಕ ರವಿಯಣ ಭಟರು ಅಯ್ಕಣವಾಡಿ ನಾಡಿನ ಅಗ್ರಹಾರ 
ಕುರುಡಿಯಲ್ಲಿ ಮಹಾಸತಿ ರೆಬ್ಬಲದೇವಿ ಕಟ್ಟಿಸಿದ ರೆಬ್ಬಳೇಶ್ವರ ದೇವಾಲಯಕ್ಕೆ ದತ್ತಿ 
ಬಿಟ್ಟಿದ್ದಾರೆ. ಈ ದಂಡನಾಯಕರ ಕೆಳಗೆ ವ್ರಿತ್ತಿಯನ್ನು ಮಾಡವ ಸಮಸ್ತ ಪ್ರಜೆಗಳೂ 


ದಾನನೀಡಿದ್ದಾರೆ. 


ಆರಂಭದ ಕೆಲವು ಸಾಲುಗಳು ಹಾಳಾಗಿ ಹೋಗಿವೆ. 


೧. 


೨. 


೫ 


ಸಗ ಸ್ತ ಕ್ಷ 


೧೧. 


XXXXXXXXXXXX ಸ್ವಾಮಿ ನಾಮಧೇಯ ೫೫೫೫ಆ ವಿಭು» 
೫೫೫೫% 


೫೫೫7೭2೭2೭೫ ಯೋಗೇಶ್ವರನನಾ ವಿಪ್ರೋತ್ತಮ XXXXXXxX%X 
೫ ಖಳವೇದಿ ಶಂಕ [ರ] ಭಟ್ಟ!! ಅವರೊಳವೆ ಪುಟ್ಟಿ xx xxx 


೫೫೫೫೫ ನರ್ದ್ವಾಂಗಿ ಕವಿ ಪ್ರವರನುತೆ ರೆಬ್ಬಣೆ ಲಕ್ಕಾಂಬಿ ವೀರ , 
ಗುಣೋದಾರ ನೆಗೆಟ್ಜಟವನೀತಳದೊಳ್‌॥ ನತಕಂಪು ೫೫೫% 


೫೫೫ 3೬ ಮಯೂಖನವಪ್ರಸೂನು ರಂಜಿತಪದ ಪಂಕಜಂ ಪ್ರ xx 
ವಿಪ್ರವರಾಲಿಗೆ ವಿಕ್ರಮ ಧರಾಪತಿ ಪದದಿ XXXxxx 


೫೫೬ ೫೬ಯ್ಯಣವಾಡಿನಾಟ್ಕಿ ಲಂಶ್ರಿತಮೆನೆಸೆದ ರೂಡಿಯನದಂ ಸರ್ವನ 
` ಮಸ್ಯ ವಾಗಿರಲು॥! [ಅನವದ್ಯ] ಶ್ರೀ ೫1 ೫೫೫೫2೫ ೫ 


೫೫೫೫೫೫೫ ವೆಳೆಗೆ ತಿಳಕಮಿದೆನಲೆಸೆದು ೫ ೫೫೫೫೫ 
೫೫೫೫೫೫೫ಮಿರೆ XXXXXXXXXNX 
XXX XXX ಮಹಾಸತಿ ರೆಬ್ಬಲದೇವಿ ೫೫೫೫೫೬೫೫ 


ಶ್ರೀ ಪ್ರಿಥ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ XXXxxxx 
೫೫೫೫೫ 


ಭುವನಮಲ್ಲದೇವರ ವಿಜಯರಾಜ್ಯ ಮುತ್ತರೋತ್ತರಾ XXXXXxXX 
೫೫೫೫ 


ದ್ಯೋಪಜೀವಿ ಸಮಧಿಗತ ಪಂಚಮಹಾಶಬ್ದ ಮಹಾ XXXXXXX 
೫೫೫೫ 


ಮಾನ್ವಿ ತಾಲೂಕಿನ. ಶಾಸನಗಳು ೭೩ 


೧೨. 


೧೩. 
೧೪. 
೧೫. 
೧೬. 
೧೭. 
೧೮. 


೧೯. 


೨೦. 
೨೧. 


೨೨. 


೨೩. 


೨೪. 


೨೫. 


ಡ ದಂಡನಾಯಕ ರವಿಯಣ ಭಟ್ಟರು 13೭2೫ [೫೫2೭೫2೫೭2೩ ೫೬೫೬ದ್ದಾ 
೩ ವಡ್ಡವಾರ XX 


ಷ್ಯ ತೃತೀಯಾ ಮಹಾಪರ್ವ ನಿಮಿತ್ತಂ. ದೆಸ ೫೫೫ XXXXXXX 
ವರ್ಗ್ಗೆ ಪೂಜೆ ಪುನಸ್ಕಾರಕ್ಕೆಂದು ಆಯೂರ XXXXXXXXX 

ತ್ತ ಕೇಶವದೇ[ವ] ಕೋಲಲು ಬಿಟ್ಟ ನೆಲ್ಲ ಮತ್ತರು XXX XX 38212 
ಣಿಕೇಶ್ವರದ ಮತ್ತ ಹಿಪ್ಪತ್ತು ॥ ಅಂತು ೫2೭೫2೭೫೫೫೫ 
ರೆನಿಸಿದ ನಿಮ್ಮಜಭಾವ 22222೭2೭೫2೫ 

ತಿ ಸುಖಾಸ್ಪದ್ಯನತರಾಸ್ಥಿತಿ XX XXXXXXXXXX 


ತಾರಂಬರಂ। ಮತ್ತಂ ರೆಬ್ಬಲೇಶ್ವರದೇವರ ನನ್ಹಾದೀವಿಗೆಗೆ [ಸಂಣಾ 
ಯಿಲೆ?] ೫7೫ 7೫೫೫೫೫೫೫೫೫ 


ದಿರೆ XXB ೫2೫೫2೫2೫೭೫೫ ೫೫೫೫%೫% 


ಬಲು ಮಾಣಿಕೇಶ್ವರದ ೫ ೫ 2೭೫ xx xx ಮತ್ತರು ಹತ್ತು!! ಮತ್ತಂ 
ಮುದ್ದಲ ಲೌ XXXXXXXXX 


XXX Wೊಳಗೆ ರೆಬ್ಬಲೇಶ್ವರದೇವರ್ಗೆ ನಿವೇದ್ಯಕ್ಕಂ ನಂದಾದೀವಿ xx 
XXX 


ಮತ್ತಂ ದಂಡನಾಯಕರ ಹತ್ತು ವ್ವಿತ್ತಿಯಂ ಮಾಡುವ ಸಮಸ್ತ ಪ್ರಜೆಗಳು 
೫೫೫೫೫೫ 


ಆಅ ಶ್ರೀರೆಬ್ಬಲೇಶ್ವರ ದೇವರಿಗೆ ವೀಸವೆರಡು ಅನ್ತುಮತ್ತರಿಗೆ ವೀಸ ಮೆ 
೫೫೫೫ 


ರಾಶಿಯೊಳು ೫೫೫೫೫೫೭೫2೫0 ೫೫೫%ಜ2೭2೫ಜ೫ಜ೫2೫ಜ೫೫೬೫೬ ೫೫ 


O 





೭೪ ಮಾನ್ವಿ ತಾಲೂಕಿನ ಶಾಸನಗಳು 


೪೩ 
ರಾಜೊಳ್ಳಿ-ಕ್ರಿ. ಶ. ೧೨ನೇ ಶತಮಾನ 


(ಬಿ.ನಂ. ೬೦೭/೬೧-೬೨) 
ಅಗಸಿಯ ಗೋಡೆಗೆ ಕಟ್ಟದ ಕಲ್ಪಿನ ಮೇಲೆ 


ಚಾಲುಕ್ಕರ ಆಳ್ವಿಕೆಯಲ್ಲಿ ರಚನೆಯಾಗಿದೆ. ಶಾಸನವು ಬಹಳ ತ್ರುಟಿತ 
ವಾಗಿರುವುದರಿಂದ ಪುಲಿಗೆರೆ ಹೆಸರಿನ ಹೊರತು ಉಳಿದ ಯಾವ ಸಂಗತಿಯೂ 
ತಿಳಿಯುವುದಿಲ್ಲ. 


XXX [ಚಾ] ಳುಕ್ಕಾ ಭ 72೫೫ 
೫೫೫೫ ೫೬ ಮುತ್ತರೋತ್ತರಾ ೫ ೫8೫ 

೫೫೫ ೬ರಾಜ್ಯಂಗೆ ಯುತ್ತಮಿರೆ xx 

೫೫೭೫೫೫ ಬಳಿಯ ಪುಲಿಗೆಖ'ಯ XXXXXX 
೫೫೫೫೫ವಳ್‌ ಶ್ರೀಮತು XXXXXX 


ಹ ಜ್‌ ಟಿ ಟೀ 


೫೫೫೫೫೫೬ ಣ ೫೫೬೭೫೫೫೫೪9 


೧. ಅಪೂರ್ಣವಾಗಿದೆ. 





ಮಾನ್ವಿ ತಾಲೂಕಿನ ಶಾಸನಗಳು ೭೫ 


೪೪ 
ಕಲ್ದೂರು-ಕ್ರಿ. ಶ. ೧೧೩೫ 
(ಬಿ.ನಂ.೫೬೫/೬೧-೬೨) 
ಮಾರಟೇಶ್ವರ 'ಗುಡಿಯ ಗೋಡೆಗೆ 


ಚಾಲುಕ್ಕ ಮೂರನೇ ಸೋಮೇಶ್ವರನ ಆಳ್ವಿಕೆ. ಈತನ ಸಾಮಂತ ಹೈೆ 
ವಂಶದ ಮಹಾಮಂಡಳೇಶ್ವರ ಬೂಚಿದೇವರಸನು ಮುದುಗುಂಡೂರು-೩೦೦ನ್ನು : 
ಮುದುಗುಂದೂರ ರಾಜಧಾನಿಯಿಂದ ಆಳುತ್ತಿದ್ದನು. ಅವನು ಅಗ್ರಹಾರ ಕಲ್ಲೂರಿನ 
ಮಾರಟೇಶ್ವರ ದೇವಾಲಯಕ್ಕೆ ದಾನವನ್ನು ನೀಡಿದ್ದಾನೆ. ಹೆಗ್ಗಡೆ ಚವುಡಣನೂ ಆ ದೇವರಿಗೆ 


ದತ್ತಿ ಬಿಟ್ಟಿದ್ದಾನೆ. 
೧. 


೨. 


೧೦. 


೧೧. 


ಶ್ರೀ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಳೋಕ್ಕ 
ನಗರಾರಂಭ ಮೂಲ 


ಸ್ವ೦ಭಾಯ ಶಂಭವೇ। ಬಹುಭಿರ್ವ್ವಸುಧಾದತ್ತ ರಾಜಭಿಸ್ಸಗರಾದಿಭಿಃ | 
ಯಸ್ಕಯಸ್ಯಯದಾ ಭೂ 

ಮಿ ಸ್ವಸ್ಯತಸ್ಯತದಾಫಲಂ' ಸ್ವಸ್ತಿ ಸಮಸ್ತ ಭುವನಾಶ್ರಯ ಪ್ರಿಥ್ವಿವಲ್ಲಭ 
ಮಹಾರಾಜಾಧಿರಾಜ ಪರಮೇಶ್ವರಂ ಪರಮಭಟ್ಟಾರಕಂ ಸತ್ಕಾಶ್ರಯ 
ಕುಳತಿಳಕಂ ಚಾಳು 

ಕ್ಯಾಭರಣಂ ಶ್ರೀ ಮತ್ಸರ್ವ್ವಜ್ಞ ಚಕ್ರವರ್ತಿ ಭೂಲೋಕ ಮಲ್ಲದೇವರ 


ಣ್‌ ಇ 


ವಿಜಯರಾಜ್ಯಮುತ್ತ 

ರೋತ್ತರಾಭಿವೃದ್ಧಿ ಪ್ರವರ್ದ್ಯಮಾನಮಾಚನ್ಹಾ ರ್ಕ ತಾರಂಬರಂ 
ಸಲುತ್ತಮಿರೆ ಕಲ್ಮಾಣ 

ಪುರದ ನೆಲೆವೀಡಿನೊಳು ಸುಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯುತ್ತ 
ಮಿರೆ ತತ್ಪಾದ 


ಪದ್ಮೋಪಜೀವಿಗಳಪ್ಪ ಸ್ವಸ್ತನೇಕ ಭಂಗುರ ತರಂಗ ಸಂಘಾತ 
ನಿಚಿತಲವಣಾಬ್ದ [ವ] 


ಳಯವಳಯಿತ ವೇಶಾವನ ಪಾದಿಯಾತ್ರ ತನಧ್ಯ ದೇಶಾಧೀಶ್ವರ 
ಮಾಹಿಷ್ಕ 

ತೀ ಪುರವರಾಧೀಶ್ವರ ಸಹಸ್ರಬಾಹು ಪ್ರತಾಪ ಭೂಪದಿಳೀಪ ಅಹಿಹಯ 
ವಂಶೋದ್ಭ , 


ವ ವಿವೇಕ ವ[ನ] ಜೋದ್ಭವ ನತ್ಯುಗ್ರನರಶೀರೋದರ್ಪqಣ ಧ್ವಜ 
ವಿರಾಜಮಾನ ಕಾನೀನ ಮಾಲೆಪ 


೭೬ 


೧೨. 


೧೩. 


೧೪. 


೧೫ 


೧೬. 


೧೭. 
೧೮. 


'೧೯. 


೨೦. 
೨೧. 


೨೨. 


೨೩. 


೨೪. 


೨೫. 


ಪಕ್ಕಿ 


೨೭. 


ಮಾನ್ವಿ ತಾಲೂಕಿನ ಶಾಸನಗಳು 
ಅ' ಘೋಷಣಂ ನ್ರಿಪರತ್ನ ಭೂಷಣಂ ಸತ್ಯವಿಖ್ಯಾತ ನೀತಿ ಮಾಂಧಾತ 
ಬುಧ 
ಜನಸ್ತುತ್ಯನಯ್ಯಣಾದಿತ್ಯ ವಿರೋಧಿ ಮಾಂಡಳಿಕ ಶುಂಡಾಳ ಪಂಚಾನನ 
ಸಮರ ಷಡಾನನ ಶೌ 


೫೫೫೫2೫೫೫೫೫ ಚತುರ್ಮುಖ ಮಂನೆಯಗೊಳಳ i. ಬಡಿವ 
ಸಿಡಿಲ ಮಾರ್ಕೊಳವ 


, ೫ಳಿಗಂಡ ಉಭಯ ೫2೫೫2೫ ಜಂಗುಳಿ ಮಕ್ಷಿಸಂ ₹ ಮಾಲೆ ಗೋವ 


ಬಂಟರಬಾವ [ಪೆರ್ಮಾಡಿಯಂ। 


ಕಕಾಅ ತಣರಂಗ ನೀಅ ತಪ್ಪೆತಪ್ಪವ ಮಗುಳ್ಗಟ್ಟೆಲ'ಪುವ ಮುಪ್ಪುರಿ 
ಮನ್ನೆಯರ 


೫೫೫% ೫೬ ಪರಾಂಗನಾ ಪುತ್ರ ಗೋತ್ರ ಪವಿತ್ರೆ ಸುಕವಿನಿಕರ 


ಶುಕಮಾಕಂದ [ನಂದನ] ಲೋಕಾಭಿರಾನಂದನ ಶ್ರೀ ಕೇಶವ ದೇವರ 
ಪಾದಬ್ದ ಭೃಂಗ ಸಾಹಸೋ 


ತ್ತುಂಗ ನಾಮಾದಿ ಸಮಸ್ತ ಪ್ರಸಸ್ತಿ ಸಹಿತಂ ಶ್ರೀ ಮನ್ಮಹಾಮಣ್ಣಳೇಶ್ವರಂ 
ಬೂಚಿದೇವರ 
ಸರು ಮುದುಗುಂದೂರು ಮುನ್ನೂಜುಮಂ ದುಷ್ಟನಿಗ್ರಹ ಶಿಷ್ಟ ಪ್ರತಿಪಾಳನ 


ದಿಂ ನಿಜರಾಜಧಾನಿಯಪ್ಪ ಮುದುಗುಂದೂರ ಕೋಟೆಯೊಳು ಉಭಯ 
ಸಾಮ್ಯಮನಾ 


ಳುತ್ತಳಿ (ಲಿ) ರ್ದ ಭೂಲೋಕಮಲ್ಲ ವರ್ಷದ ೯ ನೆಯ ನನ್ನ 
ಸಂವತ್ಸರದ ಪುಷ್ಯ ಸುದ್ದ ೧೧ ಸು 


ಕ್ರವಾರದಂದುತ್ತರಾಯಣ ಸಂಕ್ರಮಣ ನಿಮಿತ್ತಂದಿಂ ಶ್ರೀಮನ್ಮಹಾ 
ಮಂಡೇಶ್ವರ ಬೂ 


ಚಿದೇವರಸನು ಶ್ರೀ. ಮತ್ಸರ್ವ್ವೃನಮಶ್ಯ ದಗ್ರಹಾರಣ. ಕಲ್ಲೂರ ಅಶೇಷ 
ಮಹಾಜನಂಗಳ 


ಸನ್ನಿಧಾನದಲು ಶ್ರೀ ಸ್ವಯಂಭು. ಮಾರಟೇಶ್ವರ ದೇವರಂಗ ಭೋಗಕ್ಕೆ 
ಶ್ರೀ ಮದ್ದಿಕ್ರಮಾದಿತ್ಯ “ಭು 


ಟ್ಹಯ್ಮಗ [೪] x ಬಿಟ್ಟ ಕೆಯ್ಕಿಂದ ನಿನ್ಹರಂ ಗೊಬ್ಬೂರ ದಾರಿಯಿಂ 
ಪಡುವಲ್‌ 


ದಶವಂದ. ಭೂಮಿಯೊಳಗೆ ಹಿರಿಯ ಕೋಲಲು ಹನ್ನಿರ್ಮತ್ತರು ಕೆಯ್ಯಂ 
ಧಾರಾ 


ಮಾನ್ವಿ ತಾಲೂಕಿನ ಶಾಸನಗಳು ೭೭. 


೨೮. 


೨೯. 


೩೦. 


೩೧. 


೩೨. 


೩೩. 


೩೪. 


೩೫. 
೩೬. 


ಪೂರ್ವ್ವಕಂ ಮಾಡಿ ಯಾ ಚಂದ್ರರ್ಕ್ಯತಾರಂ ಬಿಟ್ಟರು ಹೆಗ್ಗಡೆ ಚವುಡಣಂ 
ದಶವಂದ 


ಭೂಮಿಯಲ್ಲಿ [ಕಾಕಾಅಗಲ್ಲಿ] ಪಡುವಲು ಒನ್ದು ಮತ್ತರ್ಕೈೆಯ್ಯ ಶ್ರೀ 
ಮಾರಟೇಶ್ವರದೇವರ . 


ಹಡಪಕ್ಕೆ ಬಿಟ್ಟರು! ಇಂತೀ ಧರ್ಮಮಂ ಪ್ರತಿಪಾಳಿಸಿದವರ್ಗ್ಗೆ. ವಾರಣಾಸಿ 
ಕುರು 


ಕ್ಷೇತ್ರದೊಳು ಸಾಯಿರ ಕವಿಲೆಯುಂ ಕೋಡುಂ ಕೊಳಗುಮಂ ಪೊನ್ನಲು 
ಕಟ್ಟಿಸಿ ಸಾಸಿರ್ವ್ವ 

ನ ತ ರಷ್ಟ ಬ್ರಾಹ್ಮಣರ್ಗು ಭಯಮುಖಿ ದಾನಗೊಟ್ಟ ಫಳಮಕ್ಕು 
ಇ 


ನಳಿದಂಗಾತೀರ್ತೃಸ್ಥಾನದೊಳು ಸಾಯಿರ ಕವಿಲೆಯುಂ ಸಾಸಿರ್ವ್ವರು 
ವೇದಪಾರಗ 


ರಪ್ಪ ಬ್ರಾಹ್ಮಣರುಂ ಸಾಯಿರ ತಪೋಧನರುಮನಳಿದ ಪಂಚಮಹಾ 
ಪಾತಕವ * ಕ 


ಕ್ಯು! ಸ್ವದತ್ತಂ ಪರದತ್ತಂ ವಾಯೊ ಹರೇತಿ ವಸುಂಧರಾ ಷಷ್ಟಿರ್ವರ್ಷ 


ಸಹಸ್ರಾಣಿ ವಿಷ್ಠಾಯಾಂ ಜಾಯತೇ ಕ್ರಿಮಿಃ॥ 
ಔ 


೭೮ 


ಮಾನ್ವಿ ತಾಲೂಕಿನ ಶಾಸನಗಳು 


೪೫ 


ಕುರುಡಿ-ಕ್ರಿ. ಶ. ೧೧೩೫ 
(ದ.ನಂ.೫೭೫/೬೧-೬.೨) 
ಈಶ್ವರ ಗುಡಿಯ ಬಾಗಿಲಿಗೆ 


ಚಾಲುಕ್ಕ ಮೂರನೇ ಸೋಮೇಶ್ವರನ ಆಳ್ವಿಕೆ. ಸೋಮಭಟ್ಟೋಪಾಧ್ಕಾಯರ 
ಮಕ್ಕಳಾದ ೫೫ ಯಣ ಭಟ್ಟೋಪಾಧ್ಯಯರು ಅಗ್ರಹಾರ ಕುರುಡಿಯ ಅಶೇಷ 
ಮಹಾಜನರಿಗೆ ದಾನವನ್ನು ನೀಡಿದ್ದಾನೆ. 


೧. 


ANN NN 


೧೩. 
೧೪. 
೧೫. 
೧೬. 
೧೭. 


ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪ್ರಿ 

ಥ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇ 

ಶ್ವರಂ ಪರಮಭಟ್ಟಾರಕಂ ಸತ್ಯಾಶ್ರಯ 

ಕುಳತಿಳಕಂ ಚಾಳುಕ್ಯಾಭರಣಂ ಶ್ರೀಮತ್ಸ 

ವ್ಹಜ್ಞ ಚಕ್ರವರ್ತಿ ಭೂಲೋಕಮಲ್ಲದೇವರ ವಿ 

ಜಯ ರಾಜ್ಯ ಮುತ್ತರೋತ್ತರಾಭಿವೃದ್ಧಿ ಪ್ರವರ್ದ ಮಾ 
ನಮಾಚಂದ್ರಾರ್ಕ್ಯತಾರಂಬರಂ ಸಲುತ್ತಮಿರೆ॥ ಸ್ವಸ್ತಿ ಶ್ರೀ ಚಾ 

[ಲುಕ್ಕ ಸರ್ವಜ್ಞ) ಭೂಲೋಕ ಮಲ್ಲದೇವ ವರ್ಷದ ೯ನೆಯ ನಂದಸಂವ 
ತ್ಸರದ ಪುಷ್ಯ ೩೫೩ ೩ ಮಂಗಳವಾರ ಉತ್ತರಾಯಣ ಸಂಕ್ರಾನ್ತಿ 
ಯಂದು ಊಳX೫XX೫X೫X೫೫x೫xx ೫ಶ್ರೀ ಸೋಮಭಟ್ಟೋಪಾಧ್ಯ್ಕಾಯ 
ರ ಮಕ್ಕಳು ೫೩xಯನಾ ಭಟ್ಟೋಪಾಧ್ಯಾಯ ಶ್ರೀಮತ್ಸರ್ವ್ವನ ಮಸ್ಯ 
ದಗ್ರಹಾರಂ ರೂಡಿಯಶೇಷ ಮಹಾಜನಂಗಳ್ಗೆ ಪೊಂಗೆ ತಿಂಗಳ್ಗೆ ೬೫ ೫೭2 
ಸವೃದ್ಧಿಯಿಂ ೫೫೫೫ ಪೊಂ ಗದ್ಯಾಣ ೫ ೫2% 

ಅ ವೃದ್ಧಿಯಾ XXXXxxX%X 

XXXXXXXXXX ಈ ಧರ್ಮಮಂ 


ಮಾನ್ವಿ ತಾಲೂಕಿನ ಶಾಸನಗಳು ೭೯ 


೪೬ 
ಕುರುಡಿ-ಕ್ರಿ. ಶ. ೧೧೩೮ 


(ಬ.ನಂ.೫೭೪/೬೧-೬೨) 
ಈಶ್ವರ ಗುಡಿ 


ಚಾಲುಕ್ಕ ಮೂರನೇ ಸೋಮೇಶ್ವರನ ಆಳ್ವಿಕೆ. ಈತನ ತಮ್ಮಎರಡನೇ ತೈಲಪನು 
ಮಹಾಮಂಡಳೇಶ್ವರನಾಗಿ ಕುಮಾರ ವೃತ್ತಿಯಿಂದ. ಆಳುತ್ತಿದ್ದನು. ಪ್ರಧಾನ ದಂಡನಾಯಕ 
ನಿಂಬಣಯ್ಯನ ವಂಶಾವಳಿಯನ್ನು ನೀಡಲಾಗಿದೆ. ಅಯ್ಕೆ ನಾಡಿ ವಾನಾಡಿನಲ್ಲಿಯ 
ಕುರುಡಿಯನ್ನು ಆರನೇ ವಿಕ್ರಮಾದಿತ್ಯನು ಅಗ್ರಹಾರವನ್ನಾಗಿ ಮಾಡಿದ್ದನು. ಶಂಕರಾರ್ಯನ 
ಹೆಂಡತಿಯಾದ (ಇವರ 'ವಂಶಾವಳಿಯೂ ಇಲ್ಲಿದೆ.) ನಾಗಲದೇವಿಗೆ ನಿಂಬಣಯ್ಯನು 
ಅಗ್ರಹಾರ ರಾರಾವಿಯಲ್ಲಿ ಭೂಮಿಯನ್ನು ಬಳುವಳಿಯಾಗಿ ನೀಡಿದ್ದನು. ಅದರಲ್ಲಿ 
ಅರ್ಧವೃತ್ತಿಯನ್ನು ಅವಳು' ಕುರುಡಿಯ ಶಂಕರೇಶ್ವರ ಮತ್ತು ನಾಗಲೇಶ್ವರ ದೇವರಿಗೆ 
ಬಿಟ್ಟಿದ್ದಾಳೆ. 


೧. ಸ ಶ್ರೀಮತ್ಸನೆಂಬ ರಿಷಿಯಲಸದ್ವಂಶ ದೊಳೊಗೆದು ಗೋತ್ರ ಮಂಡನ 
[ನೆಸೆ] 


೨. ದಂ ಶ್ರೀ ವತ್ಸಪದವಿ [ಶ್ರ] ತ ಭಾವಂ ಮಹಾಕಾಬ್ಯಧೀರಂ 
೩. ಆತನ ಪುತ್ರಂ ವಿನಯ ವಿನೂತಂ ಚಂದ್ರಾತಪಾವದಾತ ಯಶಸ್ಸಂಪೂ 


೪. ತಂ ಸಮಗ್ರ ವಿದ್ಯಾನ್ವಿತಂ ಶುತ್ಯದರ್ತ್ಮ ವೇದಿ ದೇವರ ಸಾಖ್ಯ || 
ತದನುಜನ ಶೇಷ ವಿದ್ಯಾಸದನಂ' 


೫. . ವಿಭಶಂಕರಾರ್ಯ್ಯ ನಾತನ ತಮ್ಮಂ ವಿದಿತ ಸಕಳಾಗಮಾ 


೬. ರ್ತೃಂ ಸದಮಳ ಕೀರ್ತಿ ನೆಗಳ್ದನೀ ಮಹದೇವ॥! ಹರಿಯ ವಿಶಾಳ 
ವೆಕ್ಷಮನ 


೭. ಳಂಕರಿಸಿರ್ದ್ವ ಸರೋಜವಾಸೆಗಂ ಗೀರೀಶನ ದೇಹಭಾಗಮನಳಂಕರಿ 
ಸಿರ್ದನಗಾತ್ಮ ಜಾತೆ 


ಆ. ಗಂ ಸುರಪತಿಯಂಕ ಪೀಠಮನಳಂಕರಿಸಿರ್ದ್ಯಾ ಪ್ರಟೋಮ ಪುತ್ತಿಗಂ 
ದೊರೆವಿಭು ಶಂಕರಾರ್ಯ್ಯನ ಮನಟ್ಟ್‌ಯೆ ನಾಗಲದೇವಿ ಪೆಂಪಿನೊಳ್‌॥ 

೧೦. ಮನುಚಾರಿತ್ರಯೆನಿಫ್ಟ ಸದುಗುಣಿ ಮಹಾದೇವಿಗಂ ಪುಣ್ಯ ಭಾ 

೧೧. ಜನ ನಿಂಬಪ್ರಭುಗೆ ಮಹೋತ್ಸವದಿಂ ಲಕ್ಷ್ಮೀದೇವಿ ವೊಲು ಪಟ್ಟಿ ವಿಷ್ಣು x 

೧೨. ಶ್ರೀ ಮಹಾದೇವನೆಂಬನ ವಿಶಾಳೋರಸ್ಥಳ ಸ್ಥಾಯಿಯಾದ ನವದ್ಯಂ 

೧೩. ಗೆ ಗಂಗಣಬ್ಬೆಗೆಣೆಯಾರು ವಿಶ್ವಂಭರಾಭಾಗದೊಳು ॥ ದೊರೆಸುವು 


೧೪. ನೆ] ಗೆ ಶಾಂಡಿಲ್ಯಗೆ ಸರಿ ಸೀತೆಗೆ ಪಾಟಿ ಸಂದರುಂಧತಿಗೆಣಿ ಸಚ್ಚರಿತ 
ದೊಳಂಪ 


೮೦ 


೧೫. 
೧೬. 


೧೭. 
೧೮. 
೧೯. 
೨೦. 
೨೧. 


ಪಿ 
೨೩. 


೨೪. 
೨೫. 
೨೬. 
ಪಿಪಿ, 


೨೮. 
೨೯. 
೩೦. 
೩೧. 


೩೨. 


ಮಾನ್ಹಿ ತಾಲೂಕಿನ ಶಾಸನಗಳು 
ತಿಭಕ್ತಿಯ ಪರಿಣತಿಯೊಳ ಮೆಂದೊಡುಳಿದವರಾ ವಧುಗೆಣೆಯೆ ॥ 
ನತರಿ 


ಪು ಭೂಪನೂತ್ನ ಮಣಿ ಮೌಳಿಮಯೂಖನವ ಪ್ರಸೂನ ರಂಜಿತ 
ಪದ 


ಪಂಕಜಂ ದ್ರವಿಳವಿಪ್ರವರಾಳಿಗೆ ವಿಕ್ರಮಾಂಕ ಭೂಪತಿ ಪಡೆದಿತ್ತನು. 
ತ್ತಮಿಕೆಯಿಂ ನೆಗಳ್ಹಯ್ಕಣವಾಡಿ ನಾಳ್ದಳಂ ಕ್ರಿತಿಯೆನೆ ಸಂದ ರೂಡಿ 
ಯನದಂ ಸತೆ ಸರ್ಬ್ಬನಮಸ್ಕಮಾಗಿರಲು॥! ಸ್ವಸ್ತಿ ಸಮಸ್ತ 
ಭುವನಾಶ್ರಯ ಶ್ರೀ ಪ್ರಿಡ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇ 


ಶ್ವರ ಪರಮ ಭಟ್ಟಾರಕಂ ಸತ್ಯಶ್ರಯ ಕುಳತಿಲಕಂ ಚಾಳುಕ್ಕಾ ಭರಣಂ 
ಶ್ರೀಮತ್ಸ  . 


ರ್ವ್ವಜ್ಞಚಕ್ರವರ್ತಿ ಭೂಲೋಕಮಲ್ಲದೇವರ ವಿಜಯರಾಜ್ಯ ಮುತ್ತರೋ 


ತ್ತರಾಭಿವೃದ್ಧಿ ಪ್ರವರ್ದಮಾನ ಮಾ ಚಂದ್ರಾರ್ಕ್ಯತಾರಂ ಸಲುತ್ತಮಿರೆ 
ಕಲ್ಯಾಣ 


ಪುರದ ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ ರಾಜ್ಯಂಗೆ 


 ಯ್ಯುತ್ರಿರೆ ತತ್ಪಾದ ಪದ್ಮೋಪಜೀವಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀ ಮನ್ಮ 


ಹಾಮಂಡಳೇಶ್ವರಂ ಕುಮಾರಂ ತೈಲಪದೇವಂ ಶ್ರೀ ಮನಹಾಪ್ರಧಾನಂ 


ದಂಡನಾಯಕಂ ನಿಮ್ದ್ಮಣಯ್ಯಂಗಳು ನಾಗಲದೇವಿಗೆ ಬಳವಳಿಯಾಗಿ 
ತೈಲಪದೇವ 

[ರ್‌] ಸರ್ವ್ವ್ಯನಮಸ್ಯದಗ್ರಹಾರಂ ಅಾಜಾವಿಯಲಿ ಒನ್ನು ವೃತ್ತಿಯಂ 
ಕೊಟ್ಟರು 1 ಆವೃತ್ತಿ 

ಯೊಳಗರ್ದ್ವವೃತ್ತಿಯಂ ಬಳಿಸಹಿತಂ ನಾಗಲದೇವಿ [ಮಾನ್ಯ) ಅಗ್ರಹಾರಂ 
ರೂಡಿಯ | 
ಲ್ಮಾಡಿಸಿದ ಶಂಕರೇಶ್ವರ ದೇವರ್ಗ್ಗೆಂ ನಾಗೇಶ್ವರ ದೇವರ್ಗ್ಗವಾಗಿ ಶ್ರೀ 
ಮಚ್ಚಾಳುಕ್ಕ ಸರ್ವಜ್ಞ 

ಚಕ್ರವರ್ತಿ ಭೂಲೋಕಮಲ್ಲ ವರ್ಷದ ೧೨ ನೆಯ ಪಿಂಗಳ ಸಂವತ್ಸರದ 
ಪುಷ್ಕ ಶುದ್ಧ ೧೧ 
ಶುಕ್ರವಾರ ಉತ್ತರಾಯಣ ಸಂಕ್ರಮದನ್ನುಧಾರಾಪೂರ್ವಕಂ ಮಾಡಿ 
ಬಿಟ್ಟಳು” 


೧. ಇಲ್ಲಿಂದ ಮುಂದೆ ಸುಮಾರು ೧೦ ಸಾಲುಗಳು ಹಾಳಾಗಿವೆ. 


ಮಾನ್ವಿ ತಾಲೂಕಿನ ಶಾಸನಗಳು ೮೧ 


೪೭ 
ಕಲ್ಲೂರು-ಕ್ರಿ. ಶ. ೧೧೪೩ 
(ಬಿ.ನಂ.೫೬೪/೬೧-೬೨) 
ಉಪ್ಪಿನ ಬಾವಿಯ ಹತ್ತಿರ 


ಚಾಲುಕ್ಕ ಎರಡನೇ ಜಗದೇಕಮಲ್ಲನ ಆಳ್ವಿಕೆ. ಈತನ ಸಾಮಂತ ಪಟ್ಟಸಾಹಣೆ 
ಹಿರಿಯ ದಂಡನಾಯಕ ಭೀಮಣಯ್ಯ. ಈತನ ಸಾಮಂತ ಎಡೆದೊರೆ-೨೦೦೦ ನಾಡಿನ 
ದಂಡನಾಯಕ ಹೆಗ್ಗಡೆ ಕಾವರಾಜಯ್ಯ. ಈ ಕಾವರಾಜಯ್ಯ ಮತ್ತು ಮಹಾಮಂಡಳೇಶ್ವರ 
ಬೂಚಿದೇವರಸರು ಸಾತಿಕವ್ವೆ ಮಾಡಿಸಿದ ಕೇಶವದೇವರಿಗೆ ದಾನವನ್ನು ನೀಡಿದ್ದಾರೆ. 


© pb 


೧೦. 


೧೧. 


೧೨. 


೧೩. 


ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪ್ರಿಡ್ವೀವಲ್ಲಭ ಮಹಾರಾಜಾಧಿರಾಜ 
ಪರಮೇಶ್ವರ ಪರಮಭಟ್ಟಾರಕಂ ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಕಾಭ 
ರಣಂ ಶ್ರೀ ಮತ್ವತಾಪ ಚಕ್ರವರ್ತಿ ಜಗದೇಕ ಮಲ್ಲದೇವರ ವಿಜಯರಾಜ್ಯ 


ಮುತ್ತರೋತ್ತರಾಭಿವೃದ್ಧಿ ಪ್ರವರ್ದ್ಯಮಾನ ಮಾಚಂದ್ರಾರ್ಕ್ಯ ತಾರಂಬರಂ 
ಸಲುತ್ತಮಿರೆ ಜ ಕ 


ಯನ್ನೀಪುರದ ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ 
ರಾಜ್ಯಂಗೆಯ್ಯುತ್ತಮಿರೆ 


ತತ್ಪಾದ ಪದ್ಮೋಪಜೀವಿಗಳಪ್ಪ ಶ್ರೀ ಮತ್ತಟ್ಟಸಾಹಣಿ ಹಿರಿಯ ದಂಡ 
ನಾಯ ಶೆ 


ಕಂ ಭೀಮಣಯ್ಯಂಗಳ ಹೆಗ್ಗಡೆಯಡೆ ದೊಲಿ'ಯಿಚ್ಛಾಸಿರದ 
ದಂಡನಾಯಕಂ ಕಾ 


ವ ರಾಜಯ್ಯಂಗಳು ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮನ್ಮಹಾಮಂಡಳೇಶ್ವರಂ 
ಬೂ 


ಚಿದೇವರಸರುಂ ಶ್ರೀ ಮತ್ಸರ್ಬನಮಸ್ಯದಗ್ರಹಾರಂ ಕಲ್ಲೂರಶೇಷ 
ಮಹಾಜನಂಗ 


ನ್ವಿಬರ ಸಂನಿಧಾನದಲು ಶ್ರೀಮತ್ಪತಾಪಚಕ್ರವರ್ತಿ ಜಗದೇಕಮಲ್ಲ ವರ್ಷ 
೫ ನೆಯ ದುಂದುಭಿ ಸಂವತ್ಸರದ ಪುಷ್ಕ ಶುದ್ಧ ೭. ಶುಕ್ರವಾರದು 


. ತ್ತರಾಯಣ 


ಸಂಕ್ರಮಣ ನಿಮಿತ್ತಮಾಗಿ ಸಾತಿಕವ್ವೆಗಳು ತಮ್ಮ ಮಾಡಿಸಿದ ಶ್ರೀ 
ಕೇಶವದೇವರಂಗ ಭೋಗ 

ನೈವೇದ್ಯ ನಂದಾದೀವಿಗೆಗಂ ಚೈತ್ರ ಪವಿತ್ರಕ್ಕವೆಂದು ಬಲ್ಲಕಬ್ಬೆಗಲ್ಲಿ 
ವೀಸಕದಲ್ಲಿ ಬಡಗಣ ಕ 


೮೨ 


೧೪. 


೧೫. 


೧೬. 


೧೭. 
೧೮. 
೧೯. 


೨೦ 
೨೧. 


ಮಾನ್ವಿ ತಾಲೂಕಿನ ಶಾಸನಗಳು 
ಡೆಯಲೊಂದು ವೃತ್ತಿಯ ಕಳೆದಲ್ಲಿಂ ತೆಂಕಣ ತಮ್ಮದೊಂದು ವೃತ್ತಿಯ 
ಕೆಯ್ಯಂ 
ಸಮಸ್ತ ಬಳಿ ಸಹಿತವಾಗಿ ಧಾರಾಪೂರ್ಬ್ಬಕಂ ಮಾಡಿ ಕೊಟ್ಟದು ಈ 
ಧರ್ಮಮಂ ಪ್ರ | 
ತಿ ಪಾಳಿಸಿದವರ್ಗೆ ಶ್ರೀವಾರಣಾಸಿಯಲು ಸಾಸಿರ ಕವಿಲೆಯ ಸಾಸಿರ್ವ್ವ 
ವೇದ ಕ 


ಪಾರಗರಪ್ಪ ಬ್ರಾಹ್ಮಣರಿಗೆ ಕೊಟ್ಟ ಫಲಮಕ್ಕು ಇದನಳಿದವರ್ಗ್ಗೆ 
ವಾರಣಾಸಿಯಲು ಸಾಸಿರ ಕವಿಲೆಯಮಂ ಸಾಸಿರ್ವ್ವ ವೇದ ಪಾರರ್ಗಪ್ಪ 


ನನನ ತಪೋಧನರುಮಂ ಕೊಂದ ಪಂಚಮಹಾಪಾತಕಮಕ್ಕು!! 


ಪರದತ್ತ ವಾಯೋ ಹರೇತಿ ವಸುಂದರಾಂ ಷಷ್ಟಿರ್ವ್ವರ್ಷ ಸಹಸ್ರಾಣಿ 
ವಿಷ್ಠಾಯಾಂ ಜಾಯತೇ ಕ್ರಿಮಿ 


O 


ಮಾನ್ವಿ ತಾಲೂಕಿನ ಶಾಸನಗಳು ೮೩ 


೪೮ 
ಬಲ್ಲಟಗಿ-ಕ್ರಿ. ಶ. ೧೨ನೇ ಶತಮಾನ 


(ಬಿ.ನಂ.೫೪೧/೬೧-೬೨) 


ಗಿರಿಜವ್ಹನ ಗದ್ದೆ 


ಚಾಲುಕ್ಕ ಜಗದೇಕಮಲ್ಲನ ಆಳ್ವಿಕೆ. ಈತನ ಸಾಮಂತ ಹೈಹಯ ವಂಶದ ಅರಸ 
ಮಹಾಸಾಮಂತ ಲೋಕರಸನು ಸೂತ್ರಧಾರಿ ನೇಮೋಜಂಗೆ ಮೊರಟ (ಮಲ್ಲಟ)ದ 
ಹೊಲದಲ್ಲಿ ದಾನ ಬಿಟ್ಟಿದ್ದಾನೆ. 


೧. 


ಸ ರ NE ಭತ ಸ 


ಸ್ವಸ್ತಿ ಗಂಗಾಜಳ ಧೌತ ನಿರ್ಮಳ ವಸ್ತ್ರ ಪರಮ ೫೫೫೫ 


ಪಂಚಮಹಾಶಬ್ದ ಮಹಾಸಾಮವನ್ತಂ ೫೫ ಸಾಮನ್ತವೇತಾಳ xx 
೫ ಶೂದ್ರಕ ವೀರಾವತಾರ ಪತ್ಯಕ್ಷಪಾಳ xxx 

X X ೫೫೬ ಹಯವತ್ಸರಾಜ ಸರಸ್ವತೀ ತಿಳಕಾ 

ಯಮಾನ್ಯಂ ಭ್ರುಗು ಮತಾಚಾಯ್ಯನಚಳಿತಧೈ 
ರ್ಯ್ಯನಹಿಹಯವಂಶೋದ್ಭವಂ ವೈರೀಭಸಿಂಗಂ ಸಿಂ 
ಗನಗರುಡಂ ಶ್ರೀ ಮಜಗದೇಕಮಲ್ಲದೇವರ [ಮ] 

ಗಂ ಶ್ರೀ ಮನ್ಮಹಾಸಾಮನ್ತಂ ಲೋಕರಸ 

ಸೂತ್ರಧರಿ ನೇಮೋಜಂಗೆ ಮೊಅಟದ [ಮೂ] 

ಲದ ಬಿಟ್ಟ ಕರಿಯನೆಲ ಮತ್ತರ xxx 


೮೪ ' ಮಾನ್ಹಿ ತಾಲೂಕಿನ ಶಾಸನಗಳು 


೪೯ 


'ಹರವಿ-ಕ್ರಿ. ಶ. ೧೨ನೇ ಶತಮಾನ 
(ಬಿ.ನಂ.೫೫೬/೬೧-೬೨) 
ಊರ ಹೊರಗೆ 


ಚಾಲುಕ್ಕ ಜಗದೇಕಮಲ್ಲನ ಆಳ್ವಿಕೆಯ ಉಲ್ಲೇಖ 


ಸ್ವಸ್ತಿ ಸಮಸ್ತಭುವನಾಶ್ರಯ ಪ್ರಥ್ವೀವಲ್ಲಭ ಮಹಾ 
ರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾರಕಂ 
ಸತ್ಯಾಶ್ರಯ ಕುಳತಿಳಕಂ ಶ್ರೀ ಮಜಗದೇಕಮ 
ಲ್ಲ ದೇವರ 


© ? ಈ ಧಿ 


ಮಾನ್ವಿ ತಾಲೂಕಿನ ಶಾಸನಗಳು ೮೫ 


೫೦ 
' ಮಾನ್ಹಿ-ಕ್ರಿ. ಶ. ೧೨ನೇ ಶತಮಾನ 


(ಬಿ.ನಂ.೫೯೯/೬೧-೬೨) 
ಬಲಕುಂಟ ಎಂಬ ಸ್ಥಳದಲ್ಲಿ 


ಚಾಲುಕ್ಕ ಜಗದೇಕಮಲ್ಲನ ಆಳ್ವಿಕೆ. ಇವನ ಸಾಮಂತ ಹೈಹಯ ವಂಶದ ಅರಸ 
ಮಹಾಸಾಮಂತ ಗಂಡರಾದಿತ್ಯ 


ಆರಂಭದ ಕೆಲವು ಸಾಲುಗಳು ಹಾಳಾಗಿವೆ. . 


ಹ ಜಿ ಟ್‌ ಟ್‌ 0 ಜ್‌. (1-8 


೨ 
೦ 


2 
ವ 


x ೫೬ ರಾಜಪರಮೇಶ್ವರ ಪರಮಭಟ್ಟಾರಕ ಸತ್ಯಾ 

x [ಯ] ಕುಳತಿಳಕ ಚಾಳುಕ್ಯಾಭರಣಂ ಶ್ರೀಮ 
[ಜ್ವ!ಗದೇಕಮಲ್ಲದೇವರ ರಾಜ್ಯ ಮುತ್ತರೋತ್ತರಾಭಿವೃದ್ಧಿ 

೫ ವರ್ದ್ವಮಾನ ಮಾಚನ್ಹಾರ್ಕ್ಯತಾರಂಬರಂ ಸಲುತ್ತಮಿರೆ 

೫ ೬ ದಿಗತ ಪಂಚಮಹಾಶಬ್ದ ಮಹಾಸಾ[ಮ] ನ್ತ ಮಧ್ಯದೇಶಾಧಿಪತಿ 
೫ ೫೫೬ ೬ ಮಾಹಿಶ್ಮಾತೀ ಪುರವರೇಶ್ವಾರನತ್ಯುಗ್ರನರ 

೫೫೫2೫ ನಿಆ'ವ ನಿಅ'ದತಿಗಣ್ಣ ೫.೫೬ ೫» ಕೋದಣ್ಣ ೫ ವಂಗ 
೫೫ ೫ ಸುಭಟ ತ್ರಿಣೇತ್ರ ೩೫೫೫೩೫೩೫xxಕರ ಪರಮಣ್ಣ 

202020೫ ೫೫ಸಹಾಯ ಸಾಹಸ ೫2೫ ಸಂತೋಸ ೫ ಶ್ರೀಪು 
೫೫೫೫೬ ನೋವ ಬಿರುದರ ಗಣ್ಣ ನೇರವಾಕ್ಕ ನಾಮಾ ೫೬ ೫ » ೫ 


೫೫೫೫ ಹಿತಂ ಶ್ರೀಮನ್ಮಹಾ [ಸಾಮ] ನ್ಹಂ ಗಣ್ಣರಾದಿ XXXXXX . 
Xx” 


ಔಡ 


೧. ಈ ಮುಂದಿನ ಭಾಗವು ಒಡೆದು ಹೋಗಿದೆ. 


೮೬ ಮಾನ್ವಿ ತಾಲೂಕಿನ ಶಾಸನಗಳು 


೫೧ 


ಬಾಗಲವಾಡ-ಕ್ರಿ. ಶ. ೧೨ನೇ ಶತಮಾನ 
(ಬಿ.ನಂ.೫೨೯/೬೧-೬೨) 
ಬಂಗಾರದ ಬಸವಣ್ಣನ ಗುಡಿ ಗ 


_ ಚಾಲುಕ್ಕ ಜಗದೇಕಮಲ್ಲನ ಆಳ್ವಿಕೆ 


೧. ೫೫೦೫೫೫೫೫೫೫ ಾ೬ಚಾಮರಚಾರವೇ ತ್ರೈಳೋಕ್ಕನಗರಾ ರಂ ೫೫೫ 
೫೫೫೫೫೫೫೫ 


೨. ೫೫೫೫೫೫೫ ಶ್ರೀ ಪ್ರಿಡ್ವೀವಲ್ಲಭಂ ಮಹಾರಾ ೫೫೫೫೫೫೫೫2೫ 
೫೫ 


XXXXXXXXX ಚಾಳುಕ್ಕಾಭರಣಂ ಶ್ರೀ ಮ[ಜ್ವ] 


೫೫೫೫2೫೭2೩೫೩ ೫೫೫೫ 


ಮಾನ್ಹಿ ತಾಲೂಕಿನ ಶಾಸನಗಳು ೮೭ 


೫೨ 
ಕಲ್ಲೂರು-ಕ್ರಿ. ಶ. ೧೧೫೦ 


(ಬಿ.ನಂ.೫೬೭/೬೧-೬೨) 
ವೆಂಕಟೇಶ್ವರ ಗುಡಿಯ ಒಳಗಿನ ಗೋಡೆಗೆ 


ಚಾಲಕ್ಕ ಮೂರನೇ ತೈಲಪನ ಆಳ್ವಿಕೆ. ಈ ತೈಲಪನಿಗೆ “ರಕ್ಕಸಗಂಗಿ' ಎಂಬ 
ಬಿರುದಿದ್ದದು ಶಾಸನದಿಂದ ತಿಳಿಯುತ್ತದೆ. ಅಯ್ಕಣವಾಡಿ ನಾಡ ಹೆಗ್ಗಡೆ ದಂಡನಾಯಕ 
ಪಸಾಯಿತ ಸುರಗಿ ವೆಣ್ಣಮರಸ ಮತ್ತು ಮಹಾಮಂಡಳೇಶ್ವರ ಬೂಚಿದೇವರಸರು ಅಗ್ರಹಾರ 
ಕಲ್ಲೂರಿನ ಮಾರಟೇಶ್ವರ ದೇವಾಲಯಕ್ಕೆ ದತ್ತಿ ಬಿಡುತ್ತಾರೆ. ಆಗ ಅವರ ಹೆಗ್ಗಡೆಯಾದ 
ಮಲ್ಲಿದೇವರಸ ಹಾಗೂ ಕೊಪ್ಪರಸರೂ ತಮಗೆ ನಡೆವ ಹೆಜ್ಜುಂಕ ಬಿಲ್ಕೊಡೆ, ಬಣ್ಣಿಯ 
ವಡ್ಡಾರಾವುಳದಲ್ಲಿ ಬರುವ ಸ್ವಲ್ಪಭಾಗವನ್ನೂ ದಾನವಾಗಿ ನೀಡುತ್ತಾರೆ. 


೧. ಶ್ರೀ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ 
ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ॥। 

ಸ್ವಸ್ತಿ ಚಾಳುಕ್ಯ ಚಕ್ರವರ್ತಿ ರಕ್ಕಸಗಂಗಿ ದೇ 

ವ ವರಿಷದ ೧ನೆಯ ಪ್ರಮೋದೋಥ ಸಂವತ್ಸರ ಪಾಲ್ಗು 
ಣದಮವಾಸೆ ಸೋಮವಾರ ಸೂರ್ಯಗ್ರಹಣ ನಿಮಿ 

ತ್ತವಾಗಿ ಶ್ರೀಮದಯ್ಯಣವಾಡಿ ನಾಡ ಹೆಗ್ಗಡೆ ದಂಡನಾಯ 

ಕಂ ಪಸಾಯಿತಂ ಸುರಿಗಿ ವೆಂಣ್ನಮರಸರುಂ ಸ್ವಸ್ತಿ ಶ್ರೀ ಮನ್ಮಹಾ 
ಮಂಡಳೇಶ್ವರಂ ಬೂಚಿದೇವರಸರುಂ ಬಿಟ್ಟಧರ್ಮವಗಿ ಅವರ 
ಹೆಗ್ಗಡೆ ಮಲ್ಲಿದೇವರಸನುಂ ಕೊಪ್ಪರಸನುಂ ತಮಗೆ ನಡ 

೧೦. ವ ಹೆಜ್ಜುಂಕ ಬಿಲ್ಕೊಡೆ [ಬ] ಣ್ನಿಯ ವಡ್ಡರಾವುಳ ವಿಂತಿನಿಸ 
೧೧. ಅಲು ಹುಟ್ಟುವರ್ತ್ವದಲ್ಲಿ ಹೊಂಗೆ ಹಾಗವಂ ಶ್ರೀ `ಮತ್ಸರ್ಬ್ಬ 
೧೨. ನಮಶ್ಯದಗ್ರಹಾರಂ ಕಲ್ಲೂರ ಶ್ರೀ ಮಾರಟೇಶ್ವರ ದೇವರಂ 
೧೩. ಗ ಭೋಗಕ್ಕಂ ನಂದಾದೀವಿಗೆಗಂ ಬಿಟ್ಟರು ಯೀ ಧಂರ್ಮನಂ ಪ್ರತಿ 
೧೪. ಪಾಳಿಸುವರಶೇಷ ಮಹಾಜನಂಗಳಂ ಅಲ್ಲಿ ಯೂರೊಡೆ 

೧೫. ಯರಂ ಸಕಳ ಭಕ್ತರುಂ ಪ್ರತಿಪಾಳಿಸುವರು ಮಂಗಳ ಮಹಾ 
೧೬. ಶ್ರೀಶ್ರೀ 


AON ಈ (ಕ. ಘಿ 


ಮಾನ್ವಿ ತಾಲೂಕಿನ ಶಾಸನಗಳು 


೫೩ 
ಕುರುಡಿ-ಕ್ರಿ. ಶ. ೧೨ನೇ ಶತಮಾನ 


(ಏ.ನಂ.೫೮೧/೬೧-೬೨) 
ಬಸವಣ್ಣನ ಗುಡಿಯ ಹತ್ತಿರ 


ಶಾಸನ ಕಾಲ ಮತ್ತು ಇತರ ಅಂಶಗಳ ಭಾಗ ಅಸ್ಪಷ್ಟವಾಗಿವೆ. ಸಂದಿವಿಗ್ರಹಿ 
ರವಿಗ ಚಮಾಪನ ಉಲ್ಲೇಖವಿದೆ. 


ಆರಂಭದ ಕೆಲವು ಸಾಲುಗಳು: ಹಾಳಾಗಿ ಹೋಗಿವೆ. 


೧. 
ಪಿ. 


೧೧. 
೧೨. 


೧೩. 


& 6 


೬. ಛಾ. 


೫೫೫೫೫೫ ೫೫2೫2೫೭2೭೫೫ ೫೫೬ಆತನಖಳ ೫22೫2೫?» 
೫ ನೇಕಯಜ್ಞ ಕೃತಾರಭ್ರಿತಸ್ನಾನನೆಂಬುದುX XX XX XX XXX XXX 
೫೫೫೫ ಯಾರ್ತ್ಮ ೫೫೫೫ ಬಹು XXXXXXXX ಮನುನಿಚ ೫ 


XXXXXX [ಶೌ] ರ್ಯ್ಯಂ 1೫೩೫೫೫ 


ವಿದನೋ ೫೫೫೫೫೫೫ ಮಾದನುಚಿತ ೫೫೫೦೫೫೫೫೫೫2 2೬ 
XXXX 


ನಮಟಿಯಶಸಂಧಾದಿತ NOX XXX XXXXXXXX 
ವಿದಿತ ಸಕಳಾಗಮಾರ್ತ್ವಸದಮಳಿತದ ಕೀತ್ತ್ರಿX್ಥXXXXXXXXXX 
ದ್ಯಾನ್ವಿತಂ ವೇದಿ ಮಾಚಯ XXXXXXXXXX 


` ಮಂತನಂ ರವಿದೇವ ॥ ಗುಣಗಣಮನಿತುಂ XX XXX XXXXXX 
' ಆಲೋಚಿಸಿ ರವಿಗ ಚಮೂಪಾಲಂಗಾಚಂದ್ರತಾರಂ X೩x೫xx ಲಾಲ 


ಸಂಧಿ ವಿಗ್ರಹಪದಮಂ॥। ೫೫27೫2೫೫೫೫೫ 


ನಿರೆ ಸಂತತ ಮುದಿತೋದಿತನಾಗಿ ಪತಿಯ ಹಚ 
೫೫ 


ತೋರ್ವೀಪತಿಗಂ। ವಿಗ್ರಹ XXXXxX%X 

ಜಿ [ನ] ಮತಾ ೫೫೫೫೫2೫2೫೫೫ ನಭಿತ ಜನ 
ರ್ದ್ವಿರ್ದ್ವ XxX ರಸಂ XXXXXXX 

ಛಿ 

ದೆರವಿದಡಂ ನಾಯಕನಶೇಷಾನ ೫೫೫೫೫೫ 
ಹಿನಿಯಂ ಘನಮಾರ್ಗ್ಗ ಮಾರ್ಪಿ ೫೫ ೫೭% 
[ದೊರೆ] ನಾಡು ॥ ಆ ಮಹಿಯೊಳು ೫೫೫೫೫೫ 


ಮಾನ್ವಿ ತಾಲೂಕಿನ ಶಾಸನಗಳು ೮೯ 


೧೭. 


೧೮ 


೧೯. 


೨೦ 


೨೧. 
೨೨. 
೨೩. 
೨೪. 
೨೫. 
೨೬. 
೨೭. 
೨೮. 
೨೯. 
೩೦. 
೩೧. 
೩೨. 
೩೩. 
೩೪. 
೩೫. 
೩೬. 
೩೭. 
೩೮. 
೩೯. 
೪೦. 
೪೧. 


೧. ಈ ಮುಂದಿನ ಭಾಗವು ಒಡೆದು ಹೋಗಿದೆ. 


ಪಡೆದು ೫೫೫2೫೫೫2೫2೫ 

ಮಂತ್ರ ಶಕ್ತಿಯ ದಿxಲ ಮಪ್ಪ ೫೫ ೫೫೫2೫ 
ಕೊಟ್ಟುದೆ XXX 26೫ XXX 
ಸಿದತು ಉಪರಾಕ್ರಮ ೫೫೫೫೫೮೬ 

ಗ ಸುಮನೋ ಹಾರಿಕೆಯಿ ೫೫ ೫ ೬% 


ಸಿಂಧು ಯಮುನಾ ನದಿಯೊ XXXxXxX 
ಯಕೆ ಧರ್ಮವಿನೋದ ನಿಮ್ಮಾಚಿ 7೧೫೮೫೫೫ -. 
ಪರಿವತಜ ತಜಕೆಅಕಿವಡೆ ೫೬ ೫ ₹ & 

ವಡಿ ಲಕ್ಷ್ಮೀದೇವಿವೋಲ್ವ ೫ ವಿಷ್ಣು ೫:೫ ೫ 3 ೫ 
ದೊಳು ॥ ಬಗೆಪು ೫೫೫೫೫ 

ವಧುಗಳೆಯ || ಹರಿಯ «೫೫೫೫೫ ಇ 


XX ೫ ಮನಟಿಂಕರಿಸಿಲ್ಲ XXXXX 


೫ ಧ ವಕ್ಷಸ್ಥಬ (ನಿವಾಸಿ] ನಿ। ಅಗಣ್ಯ ಪುಣ್ಯ - 

ಸಾನಿ ಪ್ರತಿಭಾಸರಸ್ವತಿ ನಿರ್ಮಳ ೫೫೫೫೫ -. . - 

೫ ೫ ಪ್ರತಿಷ್ಠಿತಮಣಿ ಪತ್ರಿಕೆ 2 ೫2 

೫ ಣಿ ಸಾನು | ಪರಿಜನ ಸುರಧೇನು | ೫% ಚಿತ್ರ ೫%*೫.. 
ಶ್ರೀಗೆಯೂಥ। ಸದಾಚಾರವಿ ೩ ಧರ್ಮಗ್ರನ್ನಿ xxx 
ಪರಿಪಂಥಿ ನಿತಂಬಿನಿ | XxxxXx% | 
ಮನಮೆ! [ರ] ವಿವಸಂತೋದಿತ ನವಮಾಳಿಕೆ । ೫೫೩... . 
ತವಿ ೫ ಸಕಅಕಳಾ ಪ್ರವೀಣೆ ತ್ಯಾಗ ೫೫೫% 

ಶೃಂಗಾರ [ಭಾ] .ಗಿಯನಿಸಿದಂಕಮಾಲೆ ೫೫೫೫ 

೫೫೫೫ ೬ ಗೋತ್ರ ಮಂತನನಾದಂ ಶ್ರೀಮ ೬ತ್ತಂಪದ 2] 
ದ್ಯಾವಿಶದ ಯಶೋ [ವಿಭಾ] ಸಿಕ್ರತು-ನಿಖಿಟ ೫x x೩ ಮಥನ 
x೫೫ ೫೫೫೫ಯಂ ವಿನಯಾಸ್ಪದಂ ಚತು” 


೯೦ ಮಾನ್ವಿ ತಾಲೂಕಿನ ಶಾಸನಗಳು 


೫೪ 


ಗೂಗೇಬಾಳ್ಕ-ಕ್ರಿ. ಶ. ೧೧೭೫ 
(ಬಿ.ನಂ.೮೧೭/೬೨-೬೩) 
ಕವಿತಾಳ ಶರಣಪ್ಪನ ಹೊಲಕ್ಕೆ ಹೋಗುವ ದಾರಿಯಲ್ಲಿ 


ಕಲಚುರಿ ರಾಯಮುರಾರಿ ಸೋವಿದೇವನ ಆಳ್ವಿಕೆ. ಬಣಂಜು ಧರ್ಮ ಪ್ರ 
ವರ್ತಕರಾಧ ನಾನಾದೇಸಿ » ಸೆಟ್ಟಿಗುತ್ತ, ಮುಮುರಿದಂಡ ನಖರ ಮತು ಬ ಅರುವತ್ತೊಕ್ಕಲುಗಳು 
ಕೂಡಿಕೊಂಡು ದೇವರಿಗೆ ತಮ ವ್ಯಾಪಾರದಲ್ಲಿಯ ಕೆಲವು ಭಾಗವನ್ನು ಬಿಟ್ಟುಕೊಡುತ್ತಾರೆ. 
ಅಲ್ಲಿಯ ಸ್ಥಾನಿಕ ಚವುಡಯ ಮತು ೨ ಹೆಜ್ಜಂಕದಧಿಕಾರಿಯೂ ದಾನ ಬಿಡುತ್ತಾರೆ. ಆದರೆ 
ಈ "ಅಧಿಕಾರಿಯ ಹೆಸರಿರುವ ಶಾಸನ ಭಾಗ ತ್ರುಟಿತವಾಗಿದೆ. 


೧. . ನಮಸ್ತುಂಗ ಶಿರಶ್ಚುಂಬಿ ಚಂದ್ರ 
ಚಾಮರ ಚಾರವೇ ತ್ರೈಳೊಕ್ಕ ನಗರಾರಂಭ 
ಮೂಲಸ್ತಂಭಾಯ ಶಂಭವೇ ॥ 
ಸ್ವಸ್ತಿ ಸಮಸ್ತ ಭುವನಾಶ್ರಯ-ಶ್ರೀ ಪ್ರಿಥ್ಟೀ [ವ] 
ಲ್ಲಭ ಮಹಾರಾಜಾಧಿರಾಜ ೫೫ ೫೬ ಕಾಳಾಂಜರ ಪು 
ರವರಾಧೀಶ್ವರ XXXXxXx%X 

- ೫ [ರಾಯ ಮುರಾರಿ ಸೋವಿದೇವ] ವಿಜಯರಾ 
ಜ್ಯ ಮುತ್ತರೋತ್ತರಾಭಿವೃದ್ಧಿ ಪ್ರವರ್ಧ್ಯಮಾ 
ನ೫೫೫೫೫೫೫೫೫ಮಿರೆ ಸಕ ವರ್ಷ 

೧೦. ೧೦೯೭ ನೆಯ ಜಯ ಸಂವತ್ಸರದ ಮಾರ್ಗಶಿರ 

೧೧. ಪುಣ್ಣಮಿ ೬ವಾರ 


EE. 


೧೨-೧೬ 
0೭. ಸ್ವಸ್ತಿ XXXXXXXXXX 

೧೮. ಶಾಸನಲಬ್ದಾನೇಕ ಗುಣರ್ಗಗಿಳಂಕ್ರಿತ ಸತ್ಯ ಶೌ 
೧೯. ಚಾಚಾರ ಚಾರಿತ್ರ್ಯ ನಯವಿನಯ ಸಂಪನ್ನ ವೀರ 
೨೦. ಬಣಂಜು ಧರ್ಮ ಪ್ರ. xxx 

೨೧. ಕ್ರಮೋನ್ನತರುಮಪ್ಪ ಶ್ರೀ » ೬೬ ನಾನಾದೇ 

೨೨. ಸಿ ಸೆಟ್ಟಿಗುತ್ತ ಮುಮುರಿದಂಡಗಳುಂ ನಖರ 





ಮಾನ್ಚಿ. ತಾಲೂಕಿನ ಶಾಸನಗಳು ೯೧ 


೨೩. 
೨೪. 
೨೫. 
೨೬. 
೨೩. 
೨೮. 
೨೯. 
೩೦. 
೩೧. 
೩೨. 


ಅಲುವ ತ್ರೊಕ್ಕಲು [ತ] ೫೫ ೫೬ » *ಶ್ರೀ ಮ 

XXX [ದೇ] ವರ್ಗ್ಗೆ Xxxxx೫೫xಕೊ 

ಟ್ಪಲ್ಲಿ ಯ [ರೆ] ಕಾಣಿ ಮಾಜುಕೊಂಡಲ್ಲಿ [ಯರೆ] 
ಕಾಣಿ ಅಲ್ಲಿಯ ಸ್ಥಾನಿಕ: ಚವುಡ xxx 

ಯಾಯವ ರ್ಗ] ಕೆ ದೇವ ಕಾರ್ಯ್ಯ ೫೫೫2೫2೫೫ 
ಸ್ವದತ್ತಂ ಪರದತ್ತಂ ವಾಯೋ ಹರೇತಿ ವಸುಂಧ 
ರಾ ಷಷ್ಟಿರ್ವರ್ಷ ಸಹಸ್ರಾಣಿ ವಿಷ್ಠಾಯಾಂ ಜಾ 
ಯತೇ ಕ್ರಿಮಿ ॥ ಹೆಜ್ಜುಂಕದಧಿಕಾ 

ರಿ xxxXxXxXತಶಿಂಗಳಿಂಗ ಹೃ 


ಣ [೩] ೧ XXXXXXX್ಲಿ ದೇವ Xxx 


೯೨ ಮಾನ್ವಿ ತಾಲೂಕಿನ ಶಾಸನಗಳು 


೫೩ 
ಹಿರೇಕೊಟ್ಟೆಕಲ್ಲು-ಕ್ರಿ. ಶ. ೧೧೯೧ 
. (ಬಿ.ನಂ.೫೬೮/೬೧-೬೨) 
ಬನ್ನಿಕಟ್ಟೆಯ ಮೇಲೆ 


ಚಾಲುಕ್ಕ ನಾಲ್ಕನೇ ಸೋಮೇಶ್ವರನ ಆಳ್ವಿಕೆ. ಅವನ ಸಾಮಂತ ಹೈಹಯ ವಂಶದ 

ಅರಸ ಮಹಾಮಂಡಳೇಶ್ವರ ಮಾನುವೆಯ ಮೈಳುಗಿ ದೇವರಸ. ಆರನೇ ವಿಕ್ರಮಾದಿತ್ಯನು 

ತನ್ನ ೪೬೬. ಕಾರ್ಯದಲ್ಲಿ ಕೊಟ್ಟುಕುಣುಹೆ (ಕೊಟ್ಟೆಕಲ್ಲುಯನ್ನು ಅಗ್ರಹಾರವ್ನಾಗಿ 

ಬ್ರಾಹ್ಮಣರಿಗೆ ನೀಡಿದ್ದನು. ಚಿಕ್ಕ ತಿಪ್ಪಣ್ಣ ಭಟ್ಟೋಪಾಧ್ಯಾಯರ ಮೊಮಗ ಬ್ರಹ್ಮದೇವ 

ಗ ಮತ್ತು ಚಕನಬರವಿಯಣ್ಣಂಗಳ ದೇವಣ್ಣಯ್ಯನ ಮಕ್ಕಳು ತ್ರೈಪುರುಷ ಬಾಗಳಿ 
(ದೇವಾಲಯ). ಗೆ ಸತ್ರಕ್ಕೆ ಭೂಮಿಯನ್ನು ದಾನವಾಗಿಕೊಟ್ಟರು. 


೧. ಓಂ ನಮಃ ಶಿವಾಯಃ ॥ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ 
೨... ಚಾರವೇ ತ್ರೈಳೋಕ್ಕ ನಗರಾರಂಭ ಮೂಲಸ್ತಂಭಯ ಶಂಭವೇ॥ ಸ್ವಸ್ತಿ 


ಸಮ 

೩. ಸ್ತ ಭುವನಾಶ್ರಯ ಶ್ರೀ ಪ್ರಿಥ್ಟೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ 
ವ 

೪. ni ಭಟ್ಟಾರಕಂ ಸತ್ಕಾಶ್ರಯಕುಳತಿಲಕಂ ಚಾಳುಕ್ಕಾಭರಣಂ ಶ್ರೀ 

ಮತ್ರಿಭುವನಮಲ್ಲ ಸೋಮೇಶ್ವರ 

೫. . ದೇವರ ವಿಜಯರಾಜ್ಯ ಮುತ್ತರೋತ್ತರಾಭಿವೃದ್ಧಿ ಪ್ರವರ್ಧಮಾನ 
ಮಾಚಂದ್ರರ್ಕ್ಯತಾ ' 

೬... ರಂಬರಂ ಸಲುತ್ತಮಿರೆ ॥ ತತ್ಪಾದ ಪದ್ಮೋಪಜೀವಿಗಳಪ್ಪ ಸ್ವಸ್ಥನೇಕ 
ಭಂಗುರ ತರಂಗ ಸಂ 


೭. ಘಾತ ವೀಚೀ [ನಿ] ಚಯ ಲವಣಾಬ್ದವಳಯ ವಳಯಿತ ವೇಳಾವನ 
೬ ಗಂಗಾ ಪಾರಿಯಾತ್ರ ತನದ್ಯ 


ಆ.  ದೇಶಾಧೀಶ್ವರ ಮಾಹಿಷತೀ ಪುರವರಾಧೀಶ್ವರಂ ಮಧ್ಯದೇಶಾಧಿಪತಿ 
ಸಹಸ್ರಬಾಹು ಪ್ರತಾಪ ಭೂ 


೯. ಪದಿಳೀಪ ಹೈಹಯ ಕುಳಸಂಭವ ವಿವೇಕ ಕಂಚೋದ್ಭವನತ್ಯುಗ್ರ ನರಸಿರ 
ದರ್ಪಣ 


೧೦. ವಿರಾಜಮಾನ ದಾನಕಾನೀನ ಮಲಪ ಘೋಷಣಂ ನ್ರಿ ಪರತ್ನ 
ಭೂಷಣಂ ಶ್ರೀ ಮನ್ಮಹಾ 





ಮಾನ್ವಿ ತಾಲೂಕಿನ ಶಾಸನಗಳು ೯೩ 


೧೧. 


೧೨. 
೧೩. 
೧೪. 
೧೫. 


೧೬. 
೧೭. 
೧೮. 
೧೯. 
೨೦. 


೨೧. 
೨೨. 
೨೩. 
೨೪. 
೨೫. 


೨೬. 


ಮಣ್ಣಳೇಶ್ವರಂ ಮಾನುವೆಯ ಮೈಳುಗಿ ದೇವರಸರು ಸುಖಸಂಕಥಾ 
ವಿನೋದದಿಂ ರಾಜ್ಯಂ 


ಗೆಯ್ಯುತ್ತಮಿರೆ!। ಸ್ವಸ್ತಿ ಯಮನಿಯಮ ಸ್ವಾಧ್ಯಾಯಧ್ಯಾನ ಧಾರಣ ಮೌನಾ 
ನುಷ್ಟಾನ 22020223202022022 20282222 
ದೇವತಾ ಪೂಜಾ XXXXXXXXXXXXXXXXKX 
ಶಾರದರೂಮಪ್ಪ ಶ್ರೀ ಮತ್ರಿಭುವನ ಮಲ್ಲದೇವರ ನಿತ್ಯ ಭೂಮಿದಾನದ 


ಶ್ರೀ ಮತ್ಸರ್ವನಮಸ್ಕ; ಡ್‌್‌ ಕೊಟ್ಟುಕುಣುಹೆಯಶೇಷ ಮಹಾ 
ಜಂಗಳ 


ಸಂನಿಧಾನದಲು ಸ[ಕ] ವರ್ಷದ ೧೧೧೩ನೆಯ ವಿರೋಧಿಕ್ರಿತ 
ಸಂವತ್ಸರದ ಚೈತ್ರ ಶುದ್ಧ ೧೩ 


ಯಾದಿವಾರದನ್ನು [ಯಾಸದವಿಸ] ಕದಲ್ಲಿ ಚಿಕ್ಕ ತಿಪ್ಪಣಭಟ್ಟೋ 
ಪಾಧ್ಯಾಯರ 


ಮಮನು ಬ್ರಹದೇವಭಟ್ಟನು ತಂಮ ವ್ರಿತ್ತಿಯೊಳಗೆ ಪಾದ ವೃತ್ತಿಯ 
[ಚ] 


ಕನಬರವಿಯಣ್ಣ [ಗ] ಳ ದೇವಣಂಯ ೫% ಮಕ್ಕಳು ತ್ರೆ,ಪುರುಷ 
[ಬಾ] ಗಳಿ 


ಗೆ ಬಾಗುಳಹಾಅ ಈಶ್ವರಣ್ಣಮಂಗಳ ಕೈಯಲು ಕ್ರಯವಂಕೊಣ್ಣ ಪಾ 
ದ ವ್ರಿತ್ತಿಯ ಪ್ರತಿನಿಧಿಗೆಯಿಂ ಪಾದವೃತ್ತಿಯಂ ಕೊಂಡು ಬ 

ಳಿ ಸಹಿತ ಧರ್ಮತಕ್ಕೆವು ಸತ್ರಕ್ಕೆಂ ಯಾ ಮಹಾಜನಂಗಳಿಗೆ 

ಪಾದ ಪೂಜೆಯಂ ಕೊಟ್ಟ ಪಾದ ವೃತ್ತಿಯಂ ಬಿಟ್ಟರು ಯಾ ಮಹಾಜ 
ನಂಗಳು ಸರ್ಬಾಬಾಧಾ ಪರಿಹಾರವಾಗಿ' ಕೊಟ್ಟು ಪ್ರತಿಪಾಳಿಸು 


ವರು ಸ್ವದತ್ತ ಪರದತ್ತಂ ವಾಯೋ ಹರೇತಿ ವಸುಂಧರಾಂ ಷಷ್ಟಿರ್ವರ್ಷ 
ಸಹಸ್ರಾಣಿ ವಿಷ್ಠಾಯಂ ಜಾಯತೇ ಕ್ರಿಮಿ 


O 


೯೪ ಮಾನ್ವಿ ತಾಲೂಕಿನ ಶಾಸನಗಳು 


೫೬ 
ನುಗಡೋಣಿ-ಕ್ರಿ. ಶ. ೧೩ನೇ ಶತಮಾನ 


(ಬಿ.ನಂ.೮೨೨/೬೨-೬೩) 
ಬಸವೇಶ್ವರ ದೇವಾಲಯದ ಹತ್ತಿರ . 


ಸಿರಿವಾರದ ನಖರೇಶ್ವರ ದೇವರಿಗೆ ೧೨ ಮತ್ತರು ಭೂಮಿಯನ್ನು ಬಿಡಲಾಗಿದೆ. 


೧. ಸಿರಿಯಾರದ ನ 
೨. ಖರೇಸ್ವರ ದೇವರ 
೩. ಭೂಮಿ ಮ [ತ] 
೪ ರು೧೨ 


೫೭ 
ಸುಂಕೇಶ್ವರ-ಕ್ರಿ. ಶ. ೧೩ನೇ ಶತಮಾನ 


(ಬಿ.ನಂ.೮೨೯/೬೨-೬೩) 
ಸುಡಗಾಡಗಡ್ಡಿ ಹೊಲ 


ಮಲಿದೇವನ ಆಳ್ವಿಕೆ. ಬೊಮ್ಮಯ್ಯನಿಗೆ ಎರಡು ಮತ್ತರು ಭೂಮಿಯನ್ನು 
ಕೊಡಲಾಗಿದೆ. 


೧. ಖರ ಸಂವತ್ಸರ ಚೈತ್ರ ಶುದ್ಧ 
೧೫ ಗು ಮಲಿದೇವನು 
ವಿಜಯ ರಾಜ್ಯದಲು ಬೊ 
೦ಮಯಗೆ ೨ ಮತರು 

ಗ [ದ್ದೆ] ಮಾನ್ಯ [ದ] ಚಂದ್ರ 
ಸೂರ್ಯ್ಯನುಳನಕ ೫ 

ಗೆಯ ಬಾರದು 


ತ ಹು ಬ ಬ ಚೆ( 





ಮಾನ್ಜಿ ತಾಲೂಕಿನ ಶಾಸನಗಳು ೯೫ 
೫೮ 
ಸುಂಕೇಶ್ವರ-ಕ್ರಿ. ಶ. ೧೩ನೇ ಶತಮಾನ 
(ಬಿ.ನಂ.೮೩೦/೬೨-೬ಬ) 


ಮಮಳಯ್ಯನ ದೇವಾಲಯದ ಹತ್ತಿರ 


ಮಹಾಮಂಡಳೇಶ್ವರ ಮಲ್ಲಿದೇವರಸನ ಆದೇಶದ ಮೇರೆಗೆ ಮದಿಸೆಟ್ಟಿ 
ಮೊದಲಾದ ಸಮಸ್ತ ಪ್ರಭುಗಳು ತಮ್ಮ ಆಳ್ವಿಕೆಯಲ್ಲಿ ಬೊಮ್ಮಯ್ಕನಿಗೆ ಭೂಮಿಯನ್ನು 


ನೀಡಲಾಗಿದೆ. 


ವ 


ಎ ಹ ತೆ BEF 


ಸ್ವಸ್ತಿ ಶ್ರೀ ಮಹಾಮಂಡಳೇಶ್ವರ 
ಮಲ್ಲಿದೇವರ್ಲರ ಬೆಸದಿಂ ಮದಿಸೆಟ್ಟಿ ಸಂಚ ೫ 
ಡೆ ಮುಕ್ಷವಾಗಿ ಸಮಸ್ತ ಪ್ರಭುಗಳು ತಂಮ 
ಳಿಕೆಯ ಜಯ ಸಂವಛರದ ಅಸ [ಆಷಾ] 
ಡಸು ೧೧ ೫ಃ೩ ಸೋ ಬೊಂಮಾ 
ಯ್ಯಂಗೆ ೫% ನ್ಯಕೆಯಿ 

೫೫೫ ೫ಮತ್ತರು ೧೫ ನು ಚಂದ್ರ 
ಸೂರ್ಯ್ಯರು ವುಳ್ಳ ತನಕ 

ಭೋಗಿಸುವರು 





೯೬ ಮಾನ್ಜಿ ತಾಲೂಕಿನ ಶಾಸನಗಳು 
೫೯ 
'ಗುಡಿಹಾಳ-ಕ್ರಿ. ಶ. ೧೩ನೇ ಶತಮಾನ 
(ಬಿ.ನಂ.೮೧೮/೬.೨-೬೩) - 


ಈಶ್ವರ ಗುಡಿಯ ಗೋಡೆಗೆ 
ಮಹಾಸಾಮಂತ ದಾಸಣ್ಣನ ಅಳಿಯ ಸೋವಯ ಮತ್ತು ಮಾಚಿಗಾವುಂಡರು : 


ಗಂಗರಿಂಗುಣಿಗೆಯ (ಗುಡಿಹಾಳ?) ಮಹದೇವ ದೇವಾಲಯಕ್ಕೆ ದಾನ ಬಿಟ್ಟಿದ್ದಾನೆ. 


೧. ಶ್ರೀ ಮಹಾಸಾಮಂತ ದಾಸ 
ಣ್ನನ ಅಳಿಯ ಸೋವಯ " 
ನುಂ ಮಾಚಿಗಾವುಣ್ಣನುಂ ಗಂಗ 
ರಿಂಗುಣಿಗೆಯ ಮಹದೇವರ್ಗ್ಗೆ 


೫ ₹೪? ಓಈ 


ಬಿಟ್ಟು ಮತ್ತರಾಜು ತೋಂಟ ೧ ॥ 





ಮಾನ್ವಿ ತಾಲೂಕಿನ ಶಾಸನಗಳು ೯೭ 


೬೦ 
ಬಾಗಲವಾಡ-ಕಾಲ? 


(ಬಿ.ನಂ.೫೩೩/೬೧-೬೨) 
ಊರ ಹೊರಗಿನ ಹೊಲದಲ್ಲಿ: 


ಶಾಸನವು ತ್ರುಟಿತವಾಗಿರುವುದರಿಂದ ಅರಸನ ಹೆಸರು ಮತ್ತು ತುಣ್ಣವಲ್ಲ ಭೀಮನ 
ತಂದೆಯ ಹೆಸರು ಅಸ್ಪಷ್ಟವಾಗಿವೆ. 


ಇ ತೆ ಲ ಜೆಂ. ಸ 


ಸ್ವಸ್ತಿ ಶ್ರೀ ೫2೭೫೫೫%ರು 
ವಲ್ಲ XXXXXXXX 
ತುಣ್ಣವಲ್ಲನ ಮಗ 

ಭೀಮ ತುಣ್ಣವಲ್ಲ 
ತುಣ್ಣಸಿ ಮೊಳ ೫೫% 
ದು ಸ್ಮಲಾಕ ಸತಿ 

ಯ ೫೫೫[ಡೆ ದೊನ್‌] 





೯೮ 


ಮಾನ್ವಿ ತಾಲೂಕಿನ ಶಾಸನಗಳು 


೬೧ 
ಮಾನ್ವಿ-ಕಾಲ? 
(ಬಿ.ನಂ.೬೦೨/೬೧-೬೨) 
ವಲ್ಲಾಣಿಕೆರೆಯಲ್ಲಿರುವ 'ಗುಂಡುಕಲ್ಲಿನ ಮೇಲೆ 


ಶಾಸನವು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿದೆ. ಈ ಭಾಗದಲ್ಲಿ ತೆಲುಗಿನ 
ಪ್ರಭಾವವನ್ನು ಇದು ಸೂಚಿಸುತ್ತದೆ. 


ME ತ ಬ (ಬ ತ್ರ ವು ಸ 


ವಿಕ್ರಮ ಸಂವತ್ಸರದ ಕಾರ್ತಿಕ ಸು೧೧ ಗು 
ಸ್ವಸ್ತಿ ಶ್ರೀ ಮತ್ತು ಮಾನುವ ಪಟಣ ಮು 
ತೋರ್ಪು ಕೊತ್ತ ಕೋಟ ಚೆರುವು ಲೋನನು 
[ಚೇ] ಗಡ ಮಲ್ಲಿನೇನಿ ಕೊಡುಕು ಸಿಂಗನತ್ತಮ 
ತಂಡ್ರಿಕಿ ಪೊಂನ್ನಮುಗಾನು ಹನುಮಂ 

ತ್ತು ನಿಂನ್ನಿ ದಿವ್ವೆ ಕಂಬಮು ಸೇಲಬಿಂತಿ 

ನ ಪಡಿಷ್ಟ ಆಚ್ಚಂದ್ರಾರ್ಕಮುಗಾನು 

ಮಂಗಳ ಮಹಾ ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ 








ಮಾನ್ವಿ ತಾಲೂಕಿನ ಶಾಸನಗಳು ೯೯ 


೬೨ 


ಜತಲವರ್ಷಿ ಶಿ. ಶ. ೧೫೨೧ ಜುಲೈ ೧೫ 
(ಬಿ.ನಂ.೫೫೨/೬೧-೬೨) 
ಊರ ಹೊರಗಿನ ಹೊಲದಲ್ಲಿ 


ರಾಚೂರು, ಅಲಂಪುರ, ಮಾನವೆ, ಹಾನಗಲ್ಲು, ಮಾಗಡೆದುರ್ಗಗಳನ್ನು ಗೆದ್ದು 
ಕಾಡಲೂರು ಸಂಗಮ (ವಿಜಯನಗರ ಕೃಷ್ಣದೇವಾರಾಯ)ಕ್ಕೆ ಬಂದರು. ಆ ಸ್ಥಳವು ಕೃಷ್ಣಾ 
ಮತ್ತು ಭೀಮಾನದಿಗಳ ಸಂಗಮ ಕ್ಷೇತ್ರ. ಈ ವಿಜಯದ ಸ್ಮಾರಕವಾಗಿ ರತ್ನದೇನು 
ಮಹಾದಾನವನ್ನು ಮಾಡಲು ಚಕ್ರವರ್ತಿಯು ನಿಶ್ಚಯಿಸಿದನು. ತಮ್ಮ ರಾಣಿಯರಾದ 
ಚಿನ್ನದೇವಿಯ ಕೈಯಲ್ಲಿ ಗೋದಾನವನ್ನು ಮತ್ತು ತಿರುಮಲದೇವಿಯರ ಕೈಯಲ್ಲಿ 
ಕನಕದಾನವನ್ನೂ 'ಕೂಡಿಸಿದನು. ಅಲ್ಲದೆ ಮಾನುವೆ ಸೀಮೆಯ ಚೀಕಲಪರವಿ ಗ್ರಾಮವನ್ನು 
ತಿರುವೆಂಗಳ ದಾನವಾಗಿ ಬಿಟ್ಟಕೊಟ್ಟನು... 


೧... ರಾಚೂರು | ಅಲ [೦] ಪೂ [ರು] ಮಾನವೆ | ಹಾನೂಗಲು 8 [ಮಾಗ] 


೨. ಡೆ ದುರ್ಗ ೫ನೊ ತೆಗೆದುಕೊಂಡು ಕಾಡಲೂರು ಸಂಗಮ 
೩. ಕೆ ಬಟ್ಟನೆ! [ಸ್ವಸ]) ಜಯಾಭ್ಯುದಯ ಶಾಲಿ 

೪. ವಾಹನ ಶಕ ವರ್ಷಂಗಳು ೧೪೪೩ ಸಂದ [ಬಳಿ] 
೫. ೫.ನದನ ವೃಷ ಸಂವತ್ಸರದ ಶ್ರಾವಣ ಶುದ್ಧ ೧೨ 
೬... ಸೋಮವಾರದಲು ಕೃಷ್ಣವಂಣ ಭೀಮರಥಿ 

೭... ಸಂಗಮದಲ್ಲಿ ರತ್ನದೇನು ಮಹಾದಾನವನು ಮಾ 
೮. ಡ ಬತ್ತೈಸಿ ತಂಮ ದೇವಿಯರು ಚಿಂನದೇವಿ 

೯. ಯರುನವರ ಕೈಯಲಿ ಗೋದಾನವನು ತಿ 

೧೦. ರುಮಲಿದೇವಿಯಮನವರ ಕೈಯಲ ಕನಕಾ [ಶ್ರ] ೫ 
೧೧. ದಾನ ಮಹಾದಾನವನು ಮಾಡಿಸಿ ಬಟ್ಟೆಸಿ x 
೧೨. ಮಾನುವೆಯ ಸೀಮೆಯ ಒಳಗೆ ಚಿಕಲ ಪರವಿ 


೧೩. ಗ್ರಾಮವನು ತಿರುವೆಂಗಳನದಾನ ಅರ್ಯ ೫% 
೧೪. ದಾ ಸಮಚ್ಛೆಸಿಯಧರ್ವಾದ ೬ ತಂಧಾ ಈ 
೧೫. ಸ್ಥಾಯಿ ಆಗಿ ಪಡೆದು ಕೊಂಡು ಕೊಟ್ಟಧನು ೧ 





೧೦೦ ಮಾನ್ವಿ ತಾಲೂಕಿನ ಶಾಸನಗಳು 


೬೩ 
ಕಲ್ಲೂರು-ಕ್ರಿ. ಶ. ೧೫೪೪ 
(ಬಿ.ನಂ.೫೬೨/೬೧-೬೨) 
ಹನುಮಾನ ಗುಡಿಯ ಗೋಡೆಗೆ 


ಶ್ರೀಶೈಲದಿಂಗಲ ಹಿರಿಯರ ನಿರೂಪದ ಮೇರೆಗೆ, ಮಜಲಸರ ಬಯನಿ ಲಕ್ಷಹ 
ವೊಡೆಯರಿಗೆ? ಸ್ಥಿರರಾಜ್ಯವಾಗಿರಬೇಕೆಂದು ಕಲ್ಲೂರ ಗ್ರಾಮದಲ್ಲಿ ವಿಧಿಸಿದ ಕಟ್ಟಳೆಗಳ 
ವಿವರಣೆಯಿದೆ. 


೧. ಶ್ರೀ ಮನು ಸಾಲಿವಾಹನಷ ಕವರುಷ ೧೪೬೬ನೆಯ ಕ್ರೋಧಿನಾಮ 
ಸಂವತ್ಸರದ 


೨.  ಮಾರ್ಗಷಿರ ಶು ೬ ಗುರುವಾರದಲು ಶ್ರೀಮತು ಶ್ರೀ ಸಯಿಲದಿಂಗಲು 
ಹಿರಿಯರು 


೩. . ಗಳ ನಿರೂಪ ಬರಲಾಗಿ ಮಜಲ ಸರ ಬಯನಿ ಲಕ್ಷಹ ವೊಡೆಯರಿಗೆ 
ಸ್ತಿರರಾಜ್ಯವಾಗಿಯಿರಬೇಕುಯಂದು ಕಲ್ಲೂರ ಗ್ರಾಮಕೆ ಮಾಡಿದ ಕಟಳೆ 


ಕಾರಹುಂಣವೆ ದಿನದಲು ಯೆತ್ತುಗಳನು ವೋಡಿಸಿ. ಆ [ಗಿ] ಖರಿಯ 
[ರಿಯ]ಲು ಯೆ 


೬. ತ್ತುಗಳು ಕಟುಬಾಯಲಿ ಉಣುಸುವುದು ಯೆತುಗಳು ಅಮವಾಸೆದಿನ 
ಹೋದಲಿಲ x | 


|. ಉ [(ಆರಡಯ?] ಯ ದಿನದಲು ಮಂಣಯರ ಮಾಡಲಾಗದು 
ದೀಪಾವಳಿ ಪಾಡ್ಯದ ದಿ 


ಆ. ವಸ ೫೫೬ಯ ವೊತವಿಲ ಹೊಲದೊಳಗೆ ಸಮಗವಯಾಳು ಮಗ 
ಬಸವಂಣನ 


೯.  ಉಣುಸೋದು ಯೆತ್ತು ಸತರೆ ಭಂಡಿ ಮೇಲೆ ಹಾಕಿ ವೊಯಬೇಕು 
ವಿಧಿಯದಿ 


'೧೦. ಯಲು ನಂದಿ ಮುಳಿವಾಗಿ ಮತು ಆಉ ಯಂಮೆಗಳಿಗೆ ಉಣುಸೋದು 
ಯೆತು 


೧೧. ಸತ್ತರೆ ಅಸ್ತಿಯ ಬಸವ ಯಿ ಮರಿಯಾದೆಯ ಕಾದಿ x೫ನಡೆದರೆ 
ಮಳೆ 


೧೨. ಬೆಳೆ ಸಂಪದಿನ ಗ್ರಾಮಕ್ಕೆ ಜಯ ಯಿದಕೆ xx ಉಪೇಕ್ಷ ಮಾಡುವರು 
ಅವರೇ ಅ 


೧೩. ೦ನ್ಯಾಯಿಗಳು ಧರ್ಮಕೆ ಜಯ ಬಸವನ ಶ್ರಾಪ ನಿಶಾಪಲು 





ಮಾನ್ವಿ ತಾಲೂಕಿನ ಶಾಸನಗಳು ೧೦೧ 


೬೪ 


ಮಾನ್ವಿ-ಕ್ರಿ. ಶ. ೧೫೫೩ 
(ಬಿ.ನಂ.೬೦೧/೬೧-೬೨) 
ಜೀನಗಾನಬಂಡಿ ದಿಬ್ಬದ ಹತ್ತಿರ 


ವಿಜಯನಗರದ ಸದಾಶಿವರಾಯನ ಆಳ್ವಿಕೆ. ಚಕ್ರವರ್ತಿಗೆ ಪುಣ್ಯವಾಗಲೆಂದು 
ಮಹಾಮಂಡಳೇಶ್ವರ ಅಳಿಯ ರಾಮರಾಯನು ತಿಮ್ಮೋಜ, ಕೊಂಡೋಜ ಮತ್ತು 
ಭದ್ರೋಜರ ಮಾತನ್ನು ಕೇಳಿ ರಾಚೂರು (ರಾಯಚೂರು) ಸೀಮೆಗೆ ಸಲುವ ಬಿರಾಡ, 
ಸಿದಾಯ ಮೊದಲಾದ ಸುಂಕಗಳನ್ನು ನಾವಿಂದರಿಗೆ ಬಿಟ್ಟುಕೊಡುತ್ತಾನೆ. 


ಶ್ರೀ ವಿರೂಪಾಕ್ಷ! 
೦॥ ಶುಭಮಸ್ತು ॥। ಗಣಾಧಿಪತಯೇ [ನು] ನಮ! ಸ್ವಸ್ತಿ ಜಯಾಭ್ಯ 


೨. ದಯ [ಶಾ] ಲಿವಾಹನ ಶಕವರುಷಂಗಳು ೧೪೭೫ ನೆಯ ಸಲುವ 
ಪ್ರಮಾದಿ [ನಾ] 


೩. ಮ ಸರಿವಛರದ | ಚಯಿತ್ರ ಶು ೧೫ ಲು ಶ್ರೀ ಮಹಾರಾಜಾಧಿರಾಜ 
ರಾಜಪರಮೇಶ್ವರ ಶ್ರೀ ವೀರಸದಾಸಿವದೇವ ಮಹಾರಾಯರು 
ಪುಥಿರಾಜಂಗೆವುತ 


ಮಿರಲು ಶ್ರೀಮನ್‌ ಮಹಾಮಂಡಳೇಶ್ವರ ಅಳಿಯ ರಾಮರಾಯದೇವಮ 


೬. ಹ ಅರಸುಗಳು | ತಿಂಮೋಜ ಕೊಂಡೋಜ ಭದ್ರೋಜನವರ 
ಬಿಂನಹವನು ಕೇಳಿ । ಸದಾ 


೭.  ಸಿವದೇವ ಮಹಾರಾಯರಿಗೆ ಪುಂಣ್ಯವಾಗಿ [ರಾಚೂರಿನ] ಸೀಮೆಗೆ 
ಸಲುವ ಅಯಿದು ೫ 


ಆ. ಕ್ರ ಸೀಮೆಯೊಳಗಾಗಿ [ರಾಹುತ]? ನಾವಿಂದರಿಗೆ ಅಂ ೫೫x ನುಭವಿಸಿ 
ಬಿರಾಡ ಸಿದಾಯ [ಸಿ] 


೯. ಸ ಕೋಟೆಯ ಬಿರಾಡ ಸುಂಕದಾಗಳ ಬೆದುಕೋಲು ೫ ಯಿವೈಮುಂತ 
ದನು ಸರ್ವಮಾನ್ಯ ವಾ 


೧೦. [ಹರಿನೆವು] ಯಿದಕೆ ೫೫೫೫೫೫೫೫೭೫೫ ೬೭ ೫೫೫೬೫೭2೫ 
೧೧-೧೩ ಅಸ್ಪಷ್ಟವಾಗಿದೆ. 


೧೦೨ . ಮಾನ್ವಿ ತಾಲೂಕಿನ ಶಾಸನಗಳು 


೬೫ 
ಕುರಕುಂದ-೧೬ ನೇ ಶತಮಾನ 


(ಬ.ನಂ.೫೮೪/೬೧-೬೨) ' 
ಬಾವಿಯ ಹತ್ತಿರ ನಿಲ್ಲಿಸಿದ ಕಲ್ಲಿನ ಮೇಲೆ 
ಹಾಗನಕೇರಿ ಚನ್ನವೀರಸ್ವಾಮಿಗಳ ಮರಿ (ಶಿಷ್ಯ ರುದ್ರದೇವರು ಈ ಬಾವಿಯನ್ನು 


ಕಟ್ಟಿಸಿದ್ದಾರೆ: 


೧. ಹಾಗನಗೇರಿ 

೨. ಚಿನವೀರಸ್ವಾ 

೩. ಮಿಗಳವರ . ` 

೪. ಮರೆ ರುದ್ರ 

೫. ದೇವರು ಕಟಿ 
"೬ 


.ಸಿದಬಾವಿಶ್ರೀ . * 


———————————————————— sm A EE ಖು ಜಾತು ಅಗಾಗ ಖಗಾಗಊಾಖಚರಾ ೫ ಚ  ॥ಜ 14144 (6([654.. 





ಮಾನ್ವಿ ತಾಲೂಕಿನ ಶಾಸನಗಳು ೧೦೩ 


ಹಹ 


ಕಾತರಕಿ-ಕ್ರಿ. ಶ. ೧೬೦೧ 


(ಬಿ.ನಂ.೮೨೦/೬೨-೬೩) 
ಊರ ಹೊರಗಿನ ಬಾವಿಯ ಮೇಲೆ 


ಕಾಲನಿರ್ದೇಶನವನ್ನು ಬಿಟ್ಟು ಉಳಿದ ಭಾಗವು ತಿಳಿಯುವುದಿಲ್ಲ. 
ಶ್ರೀ ಮತು 

ಸಾಲಿವಾಹ 

ನ ಸಕ [ವರು] 

ಷ ೧೫೨೩ ಪ್ಲವ ಸಂ 

ವತ್ಸರದ [ಚಯಿ] 

ತ್ರ ಸುದ ಪ [ವರ್ಣ] 

ಮಿ ಶುಕ್ರವಾರ ೫ 


ಇ ಸ ಜು ಸ್ಟ ಸತ ಬಸ (ಸ 


XXX XXX? 


೧. ಶಾಸನದ ಮುಂದಿನ ಭಾಗ ತುಂಬಾ ಹಾಳಾಗಿದೆ. 


೧೦೪ 


ಮಾನ್ಹಿ ತಾಲೂಕಿನ ಶಾಸನಗಳು 


೬೭ 
ಾನ್ಹಿ-ಕ್ರಿ. ಶ. ೧೬೦೭ 
(ಬಿ.ನಂ.೫೯೬/೬೧-೬೨) 
ಜೋಡನ ಬಾವಿಯ ಗೋಡೆಯಲ್ಲಿ ಕಟ್ಟಲಾಗಿದೆ 


ಮಾನುವೆಯ ನರಸಪುರಪೇಟೆಯ ದುಪದ ತಿಮ್ಮಯನು ಈ ಬಾವಿಯನ್ನು 
ಕಟ್ಟಿಸಿದ್ದಾನೆ. ಬಾವಿಯ ಚಕಬಂದಿಯನ್ನು ಹೇಳಿದೆ. 


೧. 


ape ೫ ೪ ೫ ಈ 


೧೫೨೯ ನೆಯ ಪುವಂಗ ನಾಮ ಸಂವತ್ಸರದ ಶ್ರಾ 
ಸು [೧೫] ಮಾನುವೆಯ ನರಸಪುರ ಪೆಠೆ ಗವುಡ 
ದುಪದ ತಿಂಮಯ ಕಟಿಸಿದ ಬಾವಿ 'ಅಂಬಾರಕ 
ನಬಳಿಕೆ ಶಿಶ್ಯನಿಗೆ ಮುದಲ ಖನಿಯ ಬಲಕ್ಕೆ ಭಾ 
ಗ ಸೋನಾಪುರ ಯಿ ಬಾವಿ ಮುಂದೆ ಹೊಸ ಸಿಲೆ 
ನಪುರ ಯಿ ಬಾವಿ ಕಟುವ ನಿಮಿ [ತ್ಯ] | 
ಯಿನಾಮ ಕೊಟು ಆದೆ ಯಿ ಸಂವತ್ಸರದಲಿ ಸಾ 
ಶಾಸನ ಕಟಿತು ಶ್ರೀ ಶ್ರೀ ಶ್ರೀ | 





ಮಾನ್ವಿ ತಾಲೂಕಿನ ಶಾಸನಗಳು ೧೦೫ 


೬೮ 


ಗೋರ್ಕಲ್ಲು- ಕ್ರಿ. ಶ. ೧೬೧೬ 
(ಬಿ.ನಂ.೫೫೩/೬೧-೬೨) 
ಅಗಸಿಯಲ್ಲಿರುವ ಬಂಡೆಯ ಮೇಲೆ 


ಗೋರಕಲ್ಲ ಮುಖಾಪಾಯಿಗಳಾದಗೌಡ, ಕುಲಕರ್ಣಿ, ಬಾರಾಬಲವತೆ 
ಮೊದಲಾದವಿರಗೆ ಖಾನಸಾಹೇಬರು ಶಾಸನ ಹಾಕಿಕೊಟ್ಟ ಕವುಲು ಮತ್ತು ಊರು 
ಹೊಲಗಳ ವಿವರಣೆಯಿದೆ. 


ಹ ಲ ಟಟ ಕಟ್‌ ೪ 


A 


೧೦. 


೧೧. 


೧೨. 


೧೩. 


೧೪. 


ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ೧೫೩೮ 

ವ್ಯಯನಾಮ ಸಂವತ್ಸರದ ಆಶ್ವಿಜ ಬ ॥ ೭ 

ಸೋಮವಾರ ಶುಭ ನಕ್ಷತ್ರದಲ್ಲಿ ಗೋರಕಲ್ಲ 

ಮಾಖಾಪಾಯಿಗಳು ಖಾ॥। ನು ಜಾತ ಖಾನಸಾ 

ಹೇಬರ ಕಾರಕಿರ್ದಿ ಖಾ।। ನಸರತ ಖಾನಸಾಹೇಬರು ಹ 
ವಾಲದಾರರು ಮ॥ ಮಜಕೂರ ಗವಡ ಮಲ್ಲಂಣ ಗವಡ ಕಲಕ 
ರಣಿ ಮೆಟಿಗವುಡ ಬಾರಾಬಲವತಿ ಮಂಟತ್ತಾದವಂಗೆ ಸಾಸನ ಹಾ 


ಕಿಕೊಟ ಕವುಲು ವೂರಹೊಲಗಳ ಪಹಂದವ ಬಳಸಂದು ಯಿರ 
ಲಾಗಿಯಿನ ಕಿ 


ರ್ದಿ ಹೊಲಗಳಿಗೆ ಮಡಿಕೆ ಕಟಿ ಕಿರ್ದಿ ಮಾತಂ ಕಿ ಮೂರು ವರುಷ 
ಕವುಲು ದ [ರ] ೧ 


ವಕಳ ಮೊದ ಮೊದಲು ವರುಷ ವಕಳ [೪] ಭತ್ತ 


ದೆ ಮಂಪದೆ ಮೂರನೆ ವರುಷ' ಅದೇ ಮರೆಯದೆ ಮಾರುವ ಭತ್ತ 
ಕೊತಟವು ನಾಲ್ಕು ವ 


ರುಷ ಮೊದಲಾಗಿ ಸಾಲಾಚಾರುದರ ಮಾಕೆ ಅಯಿದು ವರುಷನ ೫ 
ಭತ್ತವ ೧ ವಕ್ಕಳ ತಾವಯಂದು 


ಸೇರು ೫ ೫ ೨ ತುರಿಯದೆ ೫೫ ಕಿರ್ದಿ ಕವುಲು ಕೊಟ್ಟರೆವೊಂದು 
ಬೀಳು ಹೊಕ್ಕಲರಳು ಕಿರ್ದಿಮೂರಿ ೫ 


ಧಾವು ಯೆಂಬರ ತೊರವ ವಿಲಾಯಂ ದೇಶಮುಖಿ [ನಾ] ನಾತ ಗವುಡ 
ದೇಶಕಲ್ಯಾಕರ್ಣಿನಾರೋತೋಪಯಾ [ಮ] 


೧೫. ಲಕ ನಾರದನು ವೂರ ಗವುಡ ಕುಲ್ಕರಣಿಗಳು ಮತ್ತಾದ ಸಮಸ್ತ ಪ್ರಜೆಗಳ 


ಬಿಲನಾಹವಾತಲಾ 


೧೦೬ 


೧೬. 


೧೭. 


೧೮. 
೧೯.. 
೨೦. 


೨೧. 


೨೨. 


೨೩. 
೨೪. 


೨೫. 


ಮಾನ್ವಿ ತಾಲೂಕಿನ ಶಾಸನಗಳು 
ಗಿ ಮನಸಿಗೆ ತಂದು ಬೀಳು ಬಿದ ಹೊಲಗಳು ಕಿರ್ದಿಯ ಮಾರಿ ಆಗ 
ಬೇಕೆಂದ ಸದಕ ಹೂಮರಿ-ಮದೆಯಲು 


ಕವುಲು ಕೊಟ್ಟುಯಿದೆವು'ಸುಖಾದೆಲು ನಮಕಪ್ಪಲುನಂಬಿ ಕಿರ್ದಿ xx 
೫ ೩ ಮಾರಿಕೊಂಡು ಕವುಲು ೧ ಕ್ರಿಯ 


೫ ಸದರಹು ಭತ ಕುಪಕೊಕ್ಕ ತಲು ಗೆಂ 
ದು ಬೀಳು ಹೊಲಗಳ ಕಿರ್ದಿ ಮಾಡಿಕೊಂಡು ಪರಂಪರೆಯಲಮುಖ 


ದಲು ವಕಲತನವ ಮಾಡಿಕೊಂಡು ಯಿಹುದು ಯಂದು ತಂಮ್ಮಸುಕೃತ 
ಸಾಕ್ಷಿಯಾಗಿ 

ಬರ್ಸ ನಾನವಹಾರ ಕೊಟ್ಟ ಕವುಲು ಯಿದರಾರಾದರೆ ತಪಬಾರದು 
ದಿವಾಣದಾರು. ೫ 


ರಂದೆ ಕಪ್ಪಲು ನಾಡಿನ 'ಬೇಕು ನಡನಡೆ ತಪ್ಪಿದರೆ ತೂರಕದಾದ 
ಮುಸಾಳಿದ ಆಣೆ ಬ್ರಾ 


ಹ್ಯರಾದರೆ ಗೋಹತ್ಯಮಾಡಿದ ೫೫ ೫ ಕಟ್ಟಲು ತಪಿದವರಿಗೆ ಮ 


ರೆ ಮಾರಿರುಳದವರಿಗೆ '* ಕವಲು ನಂಬಿ ಮಾಡದವರಿಗೆ ಯಾವ 
ಕಣಿಯಂದು . 


: ಕವಲು ಸಹಿಯನ್ಯಾವ ಬರದಾರು ದೇಸಮುಖಿ ಬಾ x೫೩xನಾರಪ್ಪ 


ಔಣ 





ಮಾನ್ಹಿ ತಾಲೂಕಿನ ಶಾಸನಗಳು ೧೦೭ 


೬೯ 
ಕಲ್ಲೂರು-ಕಿ. ಶ. ೧೬೩೭ 
(ಬಿ.ನಂ.೫೬೯/೬೧-೬೨) 
ಮಾರಟೇಶ್ವರ ಗುಡಿಯ ಕಂಪೌಂಡಿನ ಮೇಲ್ಭಾಗ 


ಮಾರಟೇಶ್ವರ ದೇವಾಲಯದ ಮುಂಭಾಗದಲ್ಲಿ ಗಾಣಿಗೇರ ಜಾಬಿಸೆಟ್ಟಿಯ ಮಗ 
ಲಿಂಗಣನು ಗರುಡಗಂಬವನ್ನು ಮಾಡಿಸಿ ನಿಲ್ಲಿಸಿದ್ದಾನೆ. 


೧. 


೨ 
೩. 
ಲ 


ಸ್ವಸ್ತಿ ಶ್ರೀ ಸಮಸ್ತ ಪ್ರಸಸ್ತಿ ಸಹಿತಂ ಸಾಲಿವಾಹನ [ಶ] 
ಕೆ ೧೫೫೯ ನೆಯ ಯೀಸ್ವರ ನಾಮ ಸಂವತ್ಸರದ ಮಾಘ ಸುದ್ದಮಾಸ 
ಬ್ರಹಸ್ಪತಿವಾರದಂದು ಕಲ್ಲೂರ ಮಾರುಟೇಶ್ವರ ದೇವರ ಘರಡ 


ಗಂಬ ನಿಂದಿತು ಯೀ ಕಂಬ ಗಾಣಿಗಿರ ಜಾಬಿಸಟಿಯ ಮಗ ಲಿಂಗಂಣ 
ಮಾಡಿಸಿದ 
0 


pa 


೧೦೮ 


ಮಾನ್ವಿ ತಾಲೂಕಿನ ಶಾಸನಗಳು 


೩0 
ಕಲ್ಲೂರು-ಕ್ರಿ. ಶ. ೧೬೫೦ 
(ಬ.ನಂ.೫೬೩/೬೧-೬.೨) 
` ಮಠದಲ್ಲಿ | 


ಕಲ್ಲೂರ ಮಠದ ಚನ್ನವೀರಯ್ಯನವರಿಗೆ ಗೌಡ, ಕುಲಕರ್ಣಿ, ಮಲಗೌಡ, ಸೆಟ್ಟಿ, 
ಸೌದ್ರಿ ಮೊದಲಾದ ಸಮಸ್ತ ಪ್ರಜೆಗಳ ಸಾಕ್ಷಿಯಾಗಿ ಭೂಮಿಯನ್ನು ದಾನವಾಗಿ 


ಕೊಡಲಾಗಿದೆ. 


ಇ 0 (೮ ೧ ಈ € ೫ ಈ ಧಿ 


೨ 
೦ 


೧೨. 
೧೩. 
೧೪. 


೧೫. 
೧೬. 
೧೭. 


ಒಂದನೆಯ ಬದಿ 


- ಶ್ರೀ ಶಖೆ ಸಾಲಿವಾಹ 

. ನ ೧೫೭೨ ನೆಯ ನಂದ 

- ನ ನಾಮ ಸಂವತ್ಸರದ 

- ವೈಶಾಖ ಬ ೫ ಆದಿ ಕ ಆ 
ಷ್ಟಮಿ ಬುಧವಾರದಲೂ 

- ಶ್ರೀಮತು ಕಲೂರ ಮಠದ 

. ಚಂನವಿರಯಗೆ xxx 

. ವಾ ಗಉಡ ಕುಲಕರ್ಣಿ ವಾ 
- ಮಲಗವುಡ ಸೆಟ ಸಉದರಿಗ 
. ಳು ಮುಂತಾದ ಸಮಸ್ತ ಪ್ರ 
. ಜೆಗಳು ದಂರ್ಮ ಸಾಕ್ಷಿ 


ಯಾಗಿ ಬರದು ಕೊಠ 
ದಾನ ಪತ್ರದ ಸಾಸನಉ 
[ಅದಕೆ] ನಿಮಗೆ ಮಂನ್ಯ 
ಎರಡನೆಯ ಬದಿ 
ದ ಹೊಲದಲಿ ಬಿಜವರಿ 
ಖಂತ್ತ ಕೊಟ್ಟು ಯಿಧೇಉ 
ಮುಂದೆ ಸ್ತಳಭರಿತನಗು 





ಮಾನ್ವಿ ತಾಲೂಕಿನ: ಶಾಸನಗಳು ೧೦೯ 


೧೮. 
೧೯. 


೨೦ 


೨೧. 
೨೨. 
೨೩. 
೨೪. 
೨೫. 


ವಂದಕೆ [ಖ] ೬ ವಿದಕೆ ಖ೧ವಂ 
ದಕೆ ೬ *ದಿನ ಕೆಯಲಿ x೫೦ 


. ಯಿಷ್ಟು ಕೊಠುಯಿದೇಣ ಯಿ ೫ 


ದರೆ ತಪ್ಪಿದರೆ ಕಾಸಿಲಿ ಗೋ ... 
ಹತ್ಯ ಮಾಡಿದ ದೋಸಕೆ ಹೋ 
ಹರು ಭಾವಿ ಪಮಿಂಭು 

ಮಿ ೫೫x ಕೊರಠುಯಿದೆ ಉ 
ಧರ್ಮಸಾಕ್ಷಿ 


ಮಾನ್ಹಿ ತಾಲೂಕಿನ ಶಾಸನಗಳು 


೭೧ 
ಕಲ್ಲೂರು-ಕ್ರಿ. ಶ. ೧೬೮೩ 


(ಬಿ.ನಂ.೫೬೧/೬೧-೬೨) 


ಶಾಲೆಯ ಮೇಲ್ಭಾವಣಿಯ ಕಟ್ಟಿಗೆ ಭೀಮದ ಮೇಲೆ 


ಶಾಲೆಯ ದಕ್ಷಿಣ ಭಾಗದ ಬಾಗಲಿಯ ಪಡಕು ಆಗಾಖೋಸರೊ ಸಾಹೇಬರ 
ಕಾರ ಕಿರ್ದಿಯಲ್ಲಿ ಮುದ್ರಿಸಿ ಮಾಡಿಸಿದರು. 


೧. 


ಎ. ಚ ಭು ತೆ ಚೆ 


SN ಸದ ಬಂ ಬ ಈ: 
೫0೯೯ ಈ 8 ೫ ॥೬ 5 8 


ನಮಸ್ತುಂಗ ಶಿರಶ್ಚುಂ 

ಬಿ ಚಂದ್ರ ಚಾಮರ ಚಾ 
ರವೇ ತ್ರೈಳೋಕ್ಕ ನಗ 
ರಾರಂಭ ಮೂಲ 
ಸ್ತಂಭಾಯ ಶಂಭವೇ 
ಸ್ವಸ್ತಿ ಶ್ರೀ ಜಯೋದ್ಧು 
ದಯ ಶಾಲಿವಾಹ 

ನ ಶಖ ೧೬೦೫ ನೆ 
ಯ ರುದ್ರೋರ್ದರಿ ನಾ 
ಮ ಸಂವತ್ಸರದ ಚೈ 

ತ್ರ ಶುದ್ಧ ೧ ಸೋಮವಾ 
ರದಲ್ಲು ದಕ್ಷಿಣ ಭಾ 
ಗದ ಬಾಗಲಿಯ ಪ 
ಡಕು ಆಗಾ ಖೋಸ 
ರೋ ಸಾಹೇಬರ ಕಾ 
ರ ಕಿರ್ದಿಲಿ ಮು 

ಸ್ರೆದಿ ಮಾಡಸಿದ 

ರೂ 


೭೨ 
ಸಿರಿವಾರ-ಕ್ರಿ. ಶ. ೧೬೯೩ 
(ಬಿ.ನಂ:೬೧೦/೬೧-೬೨) 


ವೆಂಕಟೇಶ್ವರ ಗುಡಿಯ. ಎಮರಿಗೆ ನಿಲ್ಲಿಸಿದ. ಕಲ್ಲಿನ ಮೇಲೆ 


ನಾಮಲಗಾವಿಯ ಜಮದಗ್ನಿಗೋತ್ರದ ವೆಂಕಪ್ಪನ ಮಗ ಗುರುರಾಯನು ಸಂಜೀವ 
ಹನುಮಂತ ದೇವರನ್ನು ಸ್ಥಾಪನೆ ಮಾಡಿದನು. 


NEN *...ಆ 


೦॥॥ ಸ್ವಸ್ತಿ ಶ್ರೀ ಜಯಾಭ್ಯುದ 

ಯ ಶಾಲಿವಾಹನ ಶಕ ೧೬೧೫ ನೆ 
ಯ ಶ್ರೀ ಮುಖನಾಮ ಸಂವತ್ಸ 
ರದ ಚೈತ್ರ ಶುಧ ಪಾಂಡ್ಕದ ಸೋ 
ಮವಾರ ಅಶ್ವಿನಿ ನಕ್ಷತ್ರದಲು 
ಸಿರಿವಾರದ ಸ್ತಳದಲಿ ಸಂಜೀವ 
ಹನುಮಂತ ದೇವರ ನಾಮಲಗಾ 
ವಿಯ ಜಮದಗ್ನಿ ಗೋತ್ರದ ವೆಂಕ : 
ಪನಾ ಮಗ ಗುರುರಾಯನು ಸ್ಪಪಿ 


.. ಮಾಡಿದನು ಮಂಗಳ ಮಹಾ 


೦11 ಶ್ರೀ ಶ್ರೀ 





೧೧೨ ಮಾನ್ವಿ ತಾಲೂಕಿನ ಶಾಸನಗಳು 
೭೩ 
ಅತನೂರು-ಕ್ರಿ. ಶ. ೧೭ನೇ ಶತಮಾನ 
(ಏಿ.ನಂ.೮೧೩/೬ ೨-೬೩) 
ಅಗಸಿಯ “ಎದುರಿಗೆ 


ಕಾಲ ನಿರ್ದೇಶನ ಮಾತ್ರವಿದೆ. ಬಹುಶಃ ಈ ಅವಧಿಯಲ್ಲೇ ಅಗಸಿಯನ್ನು 
ನಿರ್ಮಿಸಿರಬೇಕು. 


೧. ಅಂಗಿರಸಂ 


೨. ನಾಮ ಸಂವತ್ಸ 

೩. ರದ ಮಾರ್ಗಿ 

೪. ರಸು॥೧ದಲುಅ 
೫. ತಿನೊ” 


೧. ಶಾಸನವು ಇಲ್ಲಿಗೇ ಕೊನೆಕೊಂಡಿದೆ. 


೩೪ 


ರಾಜೊಳ್ಳಿ-ಕ್ರಿ. ಶ. ೧೭೫೯ 


(ಬಿ.ನಂ.೬೦೮/೬೧-೬೨) 
ಕಾಲ ನಿರ್ದೇಶನ ಮಾತ್ರವಿದೆ 


೧. ಸ್ವಸ್ತಿ 
೨ ಶಾಲಿವಾಹನ ಶಖ 
೩. ೫೫೫1೬೭೧೬೮೧ ನೆಯ 





ಮಾನ್ವಿ ತಾಲೂಕಿನ ಶಾಸನಗಳು ೧೧೩ 


೭೫ 
ಸಿರಿವಾರ-ಕ್ರಿ. ಶ..೧೭೬೦ 
`[ಬಿ.ನೆಂ.೬೦೯/೬೧-೬೨) 
ವೆಂಕಟೇಶ್ವರ ದೇವಾಲಯದ ಗೋಡೆಯ -ಮೇಲೆ 


ಮುದಗಲ ಭೀಮರಾವ ಬಡಗಿಯು ವೆಂಕಟೇಶ್ವರ ದೇವರ ರಥವನ್ನು ಮಾಡಿದ್ದಕ್ಕೆ 
ಕಲ್ಲೂರು ಗ್ರಾಮದ ನಾಡಗೌಡ, ಗೌಡ ಸೆಟ್ಟಿ ಮೊದಲಾದವರು ಬಿರಾಡವನ್ನು ಮಾಘ 
ಮಾಡಿಕೊಟ್ಟರು. 


೧... ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಖ ೧೬೮೨ ನೆಯ 


೨.  ವಿಕ್ರಮನಾಮ ಸಂವತ್ಸರದ ಅಧಿಕ ಶ್ರಾವಣ ಬ॥। ೩ ಗುರುವಾರದಲು 
ಶ್ರೀಮ 


೩. ತುಕ!। ಮುದಗಲ ಭೀಮರಾವ ಬಡಗಿ ಕಲ್ಲೂರ ಸ್ವಗ್ರಾಮದ ನಾಡಗೌಡ 
ಗೌಡ 


೪...೫%೫೫%೫೧೧೭೦ ರುವಲ್ಲಿ ಅದರಲಿ ಸ್ವಾಮಿರಥ ಮಾಡಿದದಕೆ 
ಸೆಟಿಗಳು ೫೫ ೫ಬಿ 


೫. ರಾಡ ಮಾಪುಮಾಡಿಯಿದನೆ ಯಿದಕೆ ಬ್ರಾಹರು ತಪಿದರೆ ಕಾಸಿಲಿ 
ಗೋಹತ್ಯ ಮಾಡಿದ 


ಹ 


ಷಹಿ - 
ಆರ್ನಳ್ಳಿ-ಕಾಲ? 
(ಬಿ.ನಂ.೫೨೮/೬೧-೬೨) 
ಊರ ಹೊರಗಿನ ಹೊಲದಲ್ಲಿ 
ಶಾಸನವು ತ್ರುಟಿತವಾಗಿದೆ. 
೧. XXXXXX[ದೇ] ವಪ 
೨... ೫೫%೫೫ತನಕಯಿ ೫ 





ESS SESS. SSE ಹಾಹಾ = 


ಮಾನ್ವಿ ತಾಲೂಕಿನ ಶಾಸನಗಳು 


ಷಿ 
ಬಲ್ಲಟಗಿ-ಕಾಲ? 
(ಬ.ನಂ.೫೩೯/೬೧-೬೨) 
ರಾಮಲಿಂಗ ದೇವಾಲಯದ ದಕ್ಷಿಣದ ಕಂಬ 


, ಬಿಂಚರಸನ ಪುತ್ರ ದಸದಮೋಜನ ಉಲ್ಲೇಖ 


೧. [ಶ್ರೀ] ಮಹಾ ಬರಿವಸ್ತಿ xx 
೨. ನಿ ೫೫ಮಾ ([ಬಿಂಚ] ರಸನ ಪು 
೩. ತ್ರ ದಸದಮೋಜ 


4 O 


೭೮ 
ಬೆಟ್ಟದೂರು-ಕಾಲ? 


(ಬ.ನಂ.೫೪೯/೬೧-೬೨) 


ಶಾಸನದ ವಿಷಯ ಅಸ್ಪಷ್ಟವಾಗಿದೆ 


೧... ೫೫೫ಮನ ವೆವಕರಿಕ x೫xx([ವಿ] ಳ [೦] ಬಿ ಸಂವತ್ಸರದ ಕಾರ್ತಿಕ 
ಬ ಶ್ರೀಮತು 


೨. ೫ 





ಮಾನ್ವಿ ತಾಲೂಕಿನ ಶಾಸನಗಳು ೧೧೫ 
೭೯ 
ಗೋರ್ಕಲ್ಲು-ಕಾಲ? 
(ಬಿ.ನಂ.೫೫೪/೬೧-೬೨) 
ಖಾನನ ಹೊಲದಲ್ಲಿ 
ರುಸ್ತುಮಖಾನನು ಕಟ್ಟಿಸಿದ ಉಲ್ಲೇಖ. ಆದರೆ ವಿಷಯ ಅಸ್ಪಷ್ಟವಾಗಿದೆ. 
೧. ತುಂಬ | 
೨. ಮಾಲಿಕ 
೩. ಸಂದಲರು 
೪, ಸ್ತುಮಖಾಸ 
೫. ಕಟ್ಟಿಸಿದ 


೮೦ 
ಹೆರವಿ-ಕಾಲ? 
(ಬಿ.ನಂ.೫೫೭/೬೧-೬೨) 
ಹನುಮಾನ ದೇವಾಲಯದ ಕಂಬದ ಮೇಲೆ 


ಹನುಮಾನ ದೇವಾಲಯಕ್ಕೆ ಒಂದು ಗಾಣವನ್ನು ದಾನವಾಗಿ ಬಿಡಲಾಗಿದೆ 
ರ ದೇವರ ಆಖಾ 

ತ್ಯವ ನಡಸುವಂ 

ತಾಗಿ ಸರ್ವಮಾ 

ನ್ಯ ೫ ಆ ಎರಡು ಗಾ 

ಣ ದೊಳಗೆ ಒಂದು 

ಗಾಣವಂ ಕೊಟ್ಟರು ॥ 


PO ಜೇ ಟ್‌. 


a, | 
೧೧೬ ಮಾನ್ಹಿ ತಾಲೂಕಿನ ಶಾಸನಗಳು 
೮೧. 
_ ಹರವಿ-ಕಾಲ? 
(ಬಿ.ನಂ.೫೫೮/೬೧-೬೨) 
ಏಣಿಯಲ್ಲಿ 


ಬೇಚೋಜನ ಕುಮಾರ ಬಿರುದಿನ ಕಣಿಲಕೋಜನ ಮಗ ಮಾಚಿನಮಲೆಯನು 
ಕರಡಿಕಲ ದಾರಿ ಮತ್ತು ಮಾನುವೆಯ ದಾರಿಯ ಮೇರೆಯನ್ನು ನಿರ್ಮಿಸಿದನು? 


೧. ಶ್ರೀ ಬೇಚೋಜ ಕೊಮರ ಬಿರುದ ಪ್ರಸಾದಿ ತಳಪ್ರಹಾರಿ ॥ 
ಕಣಿಲರೋಜನ ಮಗ [ಮಾ] ಚಿನ ಮಲೆಯ 
೩. ಕರಡಿಕಲ ದಾರಿ ಮಾನುವೆಯ ದಾರಿ ಮೇರೆ - 


೮೪೨ 
ತಡಕಲ್ಲು-ಕಾಲ? 
(ಬ.ನಂ.೮೩೨/೬೨-೬೩) 
ಪಾಟೀಲರ. ಮನೆಯ ಹತ್ತಿರ 


ರಾಮಚಂದ್ರದೇವರ 'ಕಾಲ (ಸೇವುಣ?) ದಲ್ಲಿ ಬಾಗುಳಹಾಳ ಗ್ರಾಮದಲ್ಲಿ 
ಬಿಡಲಾಗಿದೆ. (ಎ ಕ SN 


ಸ್ವಸ್ತಿ ಶ್ರೀ ರಾಮಚಂದ್ರ 
ದೇವ [ರ] ನಂದನ ಸಂವ 
ತ್ಸರಿ ಆಸ್ತಿಜ ಬ ೧೩ ಸೋ 
ಬಾಗುಳಹಾಟು ಮುಖ್ಯ 
ಗ್ರಾಮ ೩೫ ಶ್ರೋತ್ರ x 
ಮ 

೫ತಿ x 


ಹ ಕ ಚ ಜ್‌ ಭೀ ್ಮ 





ಮಾನ್ವಿ ತಾಲೂಕಿನ ಶಾಸನಗಳು ೧೧೭ 


೮೩ 
ಮಲ್ಲಿಗಿಮಡುವು-ಕಾಲ ? 
(ಬಿ.ನಂ.೫೮೯/೬೧-೬೨) 
ಈಶ್ವರ ಗುಡಿಯ ಹತ್ತಿರ 


ಮಲ್ಲಿಗೆಮಡುವಿನ ಪುಳಿಯಮ್ಮ ಮೂವತ್ತೆರಡು ಜನರ ಸಂಘದವರ ಸಮ್ಮುಖದಲ್ಲಿ 
ಮೂಲಸ್ಸಾನದೇವರಿಗೆ ನಿವೇಶನ ಹಾಗೂ ಭೂಮಿಯನ್ನು ಬಿಟ್ಟಿದ್ದಾರೆ. ನಾಗಿಯಬ್ಬೆಗೆ 
ಸಹ ಭೂಮಿಯನ್ನು ಕೊಟ್ಟಿದ್ದಾರೆ. 


5೨? ಈ ೨ 


ಸ್ವಸ್ತಿ ಶ್ರೀ ರುಧಿರೋ [ದ್ಲಾರಿ] ರಿ ಸಮ್ಪತ್ಸರ ಪ್ರವ 
ರ್ತ್ರಿಸೆ ಶ್ರಾವಣಮಾಸಡೊ ೫ ದಿಯು ಸನಿವಾರದ 
ನ್ನು ಮಲ್ಲಿಗೆ ಮಡುವಿನ ಪುಳಿಯ (ಮೃ ನು ಮುವತ್ತಿರ್ವ್ವರುಯಿದು 


ಮೂಲ [ಸ್ಥಾ] ನದ ದೇವರ ೫೫೫೫ ಪದಿಮೂ ಉ [ಮಲ್ಕೆ) ಯ್ಯ 
೨೦ ಮ್ಹತ್ತು ಪಂನೆಯ ನಿ [ವೇಶ] ಣ 


XX ೫ ೫ ಪಡುವ ತೋಣ್ಬಪಿರಿಯ ೫ ೫ ಬ್ರತಿ ಪಟ್ಟ ಮಣಿಸಿವ 
ಗೊರವರ ತಿಟು [ವ] ೫೫ ೫ ೫ 


೫೫೫2೫ ೫ನಾಗಿಯ [ಬೆ] ಗೆ ಕೊಟ್ಟಕೆಯಿ ಇರ್ಮ [ತ್ತರ್‌] ಇದನಳಿದೊ 
ವಾರಣಾಸಿಯ ಕವಿಲೆಯನಟ'ದ 


ಹ 


ಮಾನ್ವಿ ತಾಲೂಕಿನ ಶಾಸನಗಳು 


೮೪ 
" ಮರ್ಚೇಡ-ಕಾಲ? 


(ಬ.ನಂ.೬೮೪/೬೧-೬.೨೨ 
ಊರ ಹೊರಗಿನ ಹೊಲದಲ್ಲಿ - 


ಮರ್ಚೇಡದ ಮಲ್ಲೀದೇವನು ಶ್ರೀಪತಿ ದೇವರಿಗೆ ದತ್ತಿಬಿಟ್ಟಿದ್ದಾನೆ. 


ಕೀ? ಓಈ 


[ಸ್ವಸ್ತಿ] ಶ್ರೀಮತು 
ಮಅ'ಚೇಡದ ಮ 
ಲಿದೇವನು ಶ್ರೀ 
ಪತಿ [ದೇವಂಗೆ] 


ಕೊಟ್ಟ ವ್ರಿತ್ತಿ ಮತ್ತ 


೮೫ 
ರಾಜೊಳ್ಳಿ-ಕಾಲ? 


(ಬ.ನಂ.೬೦೬/೬೧-೬೨) 
ಗಂಗಪ್ಪನ ಹೊಲದಲ್ಲಿ 


ಗರ್ಗ್ಗೆಪ್ಟರ ದೇವರಿಗೆ ಕಸಗೌಡನು ದತ್ತಿಯನ್ನು ಬಿಟ್ಟಿದ್ದಾನೆ. 


ಇ apes ಆ ೫ ಅಆ ೦ 


ಸ್ವಸ್ತಿ ಶ್ರೀಮತು 

ತು ವಿಷು ಸಂ 

ವ ತ್ಸ] ರದ ಮಾಘ 
ಬಹುಳ ೧೧ 
ಸುಕ್ರವಾರದಂದು 

ಗರ್ಗೇಪ್ಪರ ದೇವರಿಗೆ [ಕ] ಸ 
ಗವ [ಡ] ನು ಧಾರಾ 
ಪೂರ್ವಕವಾಗಿ ' 

ಕೊಟ್ಟ ವ್ರತ್ತಿ 


ಮಾನ್ವಿ ತಾಲೂಕಿನ ಶಾಸನಗಳು " ೧೧೯ 


೮೬ 
ಸಿರಿವಾರ-ಕಾಲ? 
(ಬಿ.ನಂ.೬೧೨/೬೧-೬೨) 
ಗುಡ್ಡದ ಕೆಳಗೆ ನಿಲ್ಲಿಸಿದ ಕಲ್ಲಿನ ಮೇಲೆ 


ಸಿರಿವಾರವನ್ನು ಅಯ್ಯಣ ಶ್ರೀವುರವೆಂದು ಕರೆಯಲಾಗಿದೆ. ಈ ಸಿರಿವಾರದಲ್ಲಿ 
ಕಣ್ಣಬ್ಬೆಯ ಮಗ? ಅಯ್ಯಪ್ಪನು ಮಾಡಿದ ಆದೇಶದ ವಿವರಣೆಯಿದೆ. 


ಸ್ವಸ್ತಿ ಶ್ರೀ ಅಯ್ಕಣ ಶ್ರೀವುರಕ್ಕೆ ಕಣ್ಣಬ್ಬೆಯ 
ಅಯ್ಯಪ ಮಾಡಿದ ಸ್ಥಿತಿ ಯಾವದೆ 
ನ್ಹೊಡೆ ಇನ್ನೂ ಅ ಇಪ್ಪತಯ್ದನೇ ಪಣಕ್ಕಂ 
ರೊನ್ನು ನೇಸಣಕ್ಕಂ ಒಮ್ದತ್ತುಗೈ ಅದ (ಗ) ಲ 
ವು ಅಯ್ದತ್ತು ಗೈ ನೀಳವು ಅವರೊಳಗೆ 
ಮನ್ನೆಯದೊಳ [ಕಾದು] ಪುಜ್ಗಳ ಮಹಾ ಶ್ರೀ 


(ಈ ಭಟ ಫಾ. ಘಿ 


೧೨೦ 


ಮಾನ್ದಿ , ತಾಲೂಕಿನ ಶಾಸನಗಳು 


೮೭ 
ಮಾಡಗಿರಿ-ಕಾಲ? 
(ಬಿ.ನಂ.೫೮೫/೬೧-೬೨) 
: ಹನುಮಾನ ಗುಡಿಯ ಎದುರಿಗೆ: . 


೭: ಕವಲ ಮಾರುವವರು ಹೆಂಟೆಯನ್ನು ನಡೆಸಬೇಕು. ಕಪದಮಠ ಉಲ್ಲೇಖ ಬಹುಶಃ 
ಈ ಕಪಠ ಮಠಕ್ಕೆ ಕವಳಿ (ಭತ್ತು. ಮಾರಿದಾಗ ಬರುವಕೆಲವು ಆದಾಯವನ್ನು 


ಬಿಟ್ಟುಕೊಟ್ಟಿರಬೇಕು. 
೧. ಯ ೫೫೫% 
೨. ವುಕೆ ಕವಲು ಮರುವರ x 
೩. ಹೆಂಟೆಯು ೫ನ [ಡ] ಸ ಬೇಕು... 
೪, ಕಪದ ಮಠ ತಪಿದರ ಬಯಂಕತ 
೫... ೫೫ಕಲುಪು | 
Rl DO 
೮೮ 
ಮಾದಲಾಪುರ-ಕಾಲ? 
(ಬ.ನಂ.೫೮೬/೬೧-೬೨) 
್ಲ ಊರಿನ ಪ್ರವೇಶ ದ್ವಾರದಲ್ಲಿ 
ವಿಷಯ ಅಸ್ಪಷ್ಟವಾಗಿದೆ. 
೧.  ಮಾಹಬಾ (ಗೌ ಉ] 
೨. ತಾವ್ರಸತಿ . 
೩. ಮಾಯಾ ೫೫% 





ಮಾನ್ವಿ ತಾಲೂಕಿನ ಶಾಸನಗಳು ೧೨೧ 
೮೯ 
 -ಮಾದಲಾಪುರ-ಕಾಲ? 
(ಏ.ನಂ:೫೮೭/೬೧-೬೨) 
ಊರಿನ ಪ್ರವೇಶದ್ವಾರ . 
ಶಾಸನವು ತ್ರುಟಿತವಾಗಿರುವುದರಿಂದ ವಿಷಯವು ಅಸ್ಪಷ್ಟವಾಗಿದೆ. 
೧... ಮಾಹಬಾ [ಗೌ ಉ] 
೨. ತಾವ್ರತಿ 
೩. ಮಾಯಾ ೫೫% 
0 
೯೦ 
ಮಾದಲಾಪುರ-ಕಾಲ? 
(ಬ.ನಂ.೫೮೮/೬೧-೬.೨) 


ಊರಿನ ಹಳ್ಳದ ದಂಡೆಯ ಮೇಲಿನ ಬಸವಣ್ಣ ಮೂರ್ತಿಯ ಹತ್ತಿರ 
ನಾಯಕ ಒಡೆಯರು ಆ ಊರಿನಲ್ಲಿ ದತ್ತಿಬಿಟ್ಟ ಅಸ್ಪಷ್ಟ ವಿವರಣೆ. 


ಸೆಕೆ Pb 


ನಾಯ್ಕ ಒಡೆಯರು 

ಕೊಟ್ಟ ಊರು ನ [ಜ್‌] ಗತ ೫ 
ಯ್ಕ ಅರು ಅಳಿಪಿದವರ x 
ತಿಯನು ಕತೆ xx 

Xx 








೧೨೨ ಕ ಮಾನ್ವಿ ತಾಲೂಕಿನ ಶಾಸನಗಳು 


೯೧ 
ಮಲ್ಲಿಗೆಮಡುವು-ಕಾಲ? 
(ಬಿ.ನಂ.೫೯೦/೬೧-೬೨) 
ತುಂಬ ತ್ರಟಿತವಾದ ಇದು ಊರ ಹೊರಗೆ ಇದೆ. 


' ಶಾಸನವು ತ್ರುಟಿತವಾಗಿರುವುದರಿಂದ ವಿಷಯವು ಅಸ್ಪಷ್ಟವಾಗಿದೆ. 
೧. ಲ್ಲಿಗೆಮ Xxxxx 
೨ ಚರಸಮ XXXXXXX 
೩. ಮಹಾಶ್ರೀ XXXXxXX 
೪. WO XXXXXX 


೯೨ 
ಮಾನ್ಸಿ-ಕಾಲ? 
(ಬಿ.ನಂ.೫೯೧/೬೧-೬೨) 
ಜೋಡನ ಬಾವಿಯ ಗೋಡೆಯಲ್ಲಿ ಕಟ್ಟಲಾಗಿದೆ 


ಸರಜಾಪುರದ ಗೌಡ ದುಪದ ತಿಮ್ಮಯ್ಯನು ಬಾವಿಯನ್ನು ಕಟ್ಟಿಸಿದ ಉಲ್ಲೇಖ. 
೧. ಶ್ರೀ ಕ್ರೋಧಿನಾಮ ಸಂವತ್ಸರದ ಭಾದ್ರ 

೨ ಪದ ಬಹುಳ ೩ ಲು ಸರಜಾಪು 

೩. ರದ ಗವುಡ ದುಪದ ತಿಂಮಯ 

೪ ಕಟಿಸಿದ ಬಾವಿ॥ ಶ್ರೀ ಶ್ರೀ ಶ್ರೀ 





ಮಾನ್ವಿ ತಾಲೂಕಿನ ಶಾಸನಗಳು ೧೨೩ 


೯೩ 
ಮಾನ್ಸಿ-ಕಾಲ? 
(ಬ.ನಂ. ೫೯೨/೬೧-೬೨) 
ಜೋಡನ ಬಾವಿಯ ಗೋಡೆಯಲ್ಲಿ ಕಟ್ಟಲಾಗಿದೆ 


ಸರಜಾಪುರದ ಗೌಡ ದುಪದ ತಿಮ್ಮಯ್ಯನು ಬಾವಿಯನ್ನು ಕಟ್ಟಿಸಿದ ಉಲ್ಲೇಖ. 


ಆ? ಈ 


ಶ್ರೀ ಕ್ರೋಧಿನಾಮ ಸಂವತ್ಸರದ ಭಾದ್ರ 
ಪದ ಬಹುಳ ೩ ಲು ಸರಜಾಪು 

ರದ ಗವುಡ ದುಪದ ತಿಂಮಯ 
ಕಟಿಸಿದ ಬಾವಿ॥ ಶ್ರೀ ಶ್ರೀ ಶ್ರೀ 


೯೪ 
ಮಾನ್ಸಿ-ಕಾಲ? 
(ಬ.ನಂ.8೯೩/೬೧-೬೨) ' 
ಜೋಡನ ಬಾವಿಯ ಗೋಡೆಯಲ್ಲಿ ಕಟ್ಟಲಾಗಿದೆ 


ಸರಜಾಪುರದ ಗೌಡ ದುಪದ ತಿಮ್ಮಯ್ಯನು ಬಾವಿಯನ್ನು ಕಟ್ಟಿಸಿದ ಉಲ್ಲೇಖ. 


೨ 


ep 0 


ಶ್ರೀ ಕ್ರೋಧಿನಾಮ ಸಂವತ್ಸರದ ಭಾದ್ರ 
ಪದ ಬಹುಳ ೩ ಲು ಸರಜಾಪು 

ರದ ಗವುಡ ದುಪದ ತಿಂಮಯ 
ಕಟಿಸಿದ ಬಾವಿ॥ ಶ್ರೀ ಶ್ರೀ ಶ್ರೀ 


೧೨೪ ಮಾನ್ಹಿ ತಾಲೂಕಿನ ಶಾಸನಗಳು 


೯೫ 
ಮಾನ್ಸಿ-ಕಾಲ? 
(ಬಿ.ನಂ.೫೯೪/೬೧-೬೨) 
ಜೋಡನ ಬಾವಿಯ ಗೋಡೆಯಲ್ಲಿ ಕಟ್ಟಲಾಗಿದೆ 


ಸರಜಾಪುರದ ಗೌಡ ದುಪದ ತಿಮ್ಮಯ್ಯನು ಬಾವಿಯನ್ನು ಕಟ್ಟಿಸಿದ ಉಲ್ಲೇಖ. 
೧. ಶ್ರೀ ಕ್ರೋಧಿನಾಮ ಸಂವತ್ಸರದ ಭಾದ್ರ. ' 

೨. ಪದ ಬಹುಳ ೩ ಲು ಸರಜಾಪು 

೩. ರದ ಗವುಡ ದುಪದ ತಿಂಮಯ 

೪. ಕಟಿಸಿದ ಬಾವಿ ಶ್ರೀಶ್ರೀಶ್ರೀ ' ಎ 0 


೯೬ 
ಮಾನ್ಸಿ-ಕಾಲ? 
(ಬ.ನಂ.೫೯೫/೬೧-೬.೨೨ 
ಜೋಡನ ಬಾವಿಯ ಗೋಡೆಯಲ್ಲಿ ಕಟ್ಟಲಾಗಿದೆ 


ಸರ್ಜಾಪುರದ ಗೌಡ ದುಪದ ಚಿಬಪನಮಗ ತಿಮ್ಮಯನು ಬಾವಿ ಕಟ್ಟಿಸಿದ 
ಉಲ್ಲೇಖ. ಸ | 
ಶ್ರೀ ಕ್ರೋಧಿನಾಮ ಸಂವತ್ಸರದ ' 
ದ ಭಾದ್ರಪದ ಬಹುಳ ೩ ಲು 
ಸರ್ಜಾಪುರದ ಗವುಡ ದು 
ಪದ ಚಿಬಪನ ಕೊಮಾರ ತಿಂ 
ಮಯ ಕಟಿಸಿದ ಬಾವಿ ॥ ಶ್ರೀ 


೫ ೪ ೫ ಈ 'ಧಿ 


ಮಾನ್ವಿ ತಾಲೂಕಿನ ಶಾಸನಗಳು ಸ ೧೨೫ 


೯೭ 
ಮಾನ್ವಿ-೧೯ನೇ ಶತಮಾನ 


(ಎ.ನಂ.೫೯೭/೬೧-೬೨) 
ಜೋಡನ ಬಾವಿಯ "ಗೋಡೆಯಲ್ಲಿ ಕಟ್ಟಲಾಗಿದೆ 


ಇಲ್ಲಿಯ ಬಾವಿಯ ಸೋಪಾನ (ಮೆಟ್ಟಿಲು)ಗಳನ್ನು ಠಾಣದಾರ ಸೇಕ ನಿಜಾಮ 
ಮುಜುಮದಾರನು ಆಳುವಾಗ ಕಟ್ಟಿಸಿಲಾಗಿದೆ. 


ಠಾಣದಾರ ಸೇಕ ನಿಜಾ _ 

ಮ ಮುಜಮದಾರ ಮು _ 
ದೊಪನಿಘಾವಾನನಾರ 

ಪ ಸರ ನೋದಿತನ ಸರ 

ವೀಸ ಬನೀಸ ಅಂತ 

ಪ ಅಳುವಂದು ಕ 

ಟಿಸಿದ ಸೋಪಾನ 

ಶ್ರೀ ಶ್ರೀ ಶ್ರೀ | 


೧೧೯ ೯ ೫ ಆ ? ಈ 


೯೮ 
ವಡವಾಟ-ಕಾಲ? 


(ಬಿ.ನಂ.೬೧೩/೬೧-೬.೨). 
ಗುಡ್ಡದ ಮೇಲಿನ ಮೂಡಗಿರಿ ಗುಡಿಯ ಹತ್ತಿರದ ಗುಂಡುಕಲ್ಲು 


ವಡವಾಟಿಯ ಮೊಖಸಿ ನಾಗೋಜಿ, ಮಠದ ಸಕಯ, ಚಿನಯ್ಯ, ನಾಡಗೌಡ, 
ಸಮಸ್ತ ಪ್ರಜೆಗಳು ತಿಮಪನಿಗೆ ಹತ್ತು ಮಾನ ಬಿಟ್ಟುಕೊಟ್ಟರು. 


೧. ಶ್ರೀ ಯಿವ ನಾಮ ಸಂವತ್ಸರದ ಶ್ರಾವಣ ಮಾಸದಲು ಕೊಟ ಮಾನ್ಯ 
ವಡವಟಿ ಮೊಖಸಿ ನಾಗೋಜಿ 

ಮಠದ ಸಕಯ ೫ ಚಿನಯ್ಯ Xxx 

ಯ ನಡಗವುಡ ಸಮಸ್ತ ಪುಜೆ ತಿಂ 

ಮಪಗೆ ಮನು ತಿ ಹತು ಮಾನವು 


೫ 1? ಈ 





೧೨೬ ಮಾನ್ವಿ ತಾಲೂಕಿನ ಶಾಸನಗಳು 


೯೯ 
ಅತನೂರು-ಕಾಲ? 


(ಬಿ.ನಂ. ೮೧೪/೬೨-೬೩) 
ಅಗಸಿಯ ಎದುರಿನ ಕಂಬಕ್ಕೆ 


ಅತನೂರ ಗ್ರಾಮದಲ್ಲಿ ಗುತ್ತಿಗೆ ವೊಕಳನ್ನು ನಿರ್ಧರಿಸಿದ ವಿವರಣೆಯಿದೆ. 
| ಅತನೂರ 

ಗ್ರಾಮದಲು ಅಂ 

ಗಿರಸ ಸಂವ ` 

[ತ್ಸ] ರದಲು ಗುತಿ 

ಗೆ ವೊಕುಳ ೧ ॥ 

ಮೊದಲವರು 

ಶಗು ॥ ೦ ನಖ 

ಭತ ೦೮೧ ತು [ಪ] 

೦೮೮೧ ಯೆರಡನೆ 


“ar ಈ ಲ್ಲಿ ೪ ಓಟ ಧಿ 


೧೦. ವರುಶ ಗ ೧ ನಖ 
೧೧. ಭತ ೮೦ ॥ ೧ತು 
೧೨. ಪರ್ವ [೩] ನೆ [ವ] ರುಶ 
೧೩. ಮೊದಲು ವಾ xxx 


`೧೪. ದುಗ೫೫೩ಖ೧ಭ 


ಆ ತ 
\ 


೧೫. ತ ಆಣ ತುಪ್ಪ 
೧೬. ೮೩ ೫೫೫%ಮೊ 


೧೭. ದಲು ೫೫೫ಡಕೆ 


೧೮. ೮೧ಕಗಂ ॥ ೫೫ 


ಎಷ ತ... ತ... ಸೌ ಶಾಪ ೩. ಪಾ ಸನ. ಸನಾ ನಾರಾ ಡಾ ನಾ ಶಾಲ ಶಾಶಾಶಾಾಾಗಾಾ ಯಾಸಾಂ ಸಾರಾ ಸಾರಾ 77 7೨, 





ಮಾನ್ಜಿ ತಾಲೂಕಿನ ಶಾಸನಗಳು ೧೨೭ 
೧೯. ೮೮೧ ಯಿದಕೆ » 


೨೦ ೫೫೫೫೫೫೫ 
೨೧. ೫ ತಪಿದರೆ ಅ [ವ] 
೨೨. ಗೆ ಕತೆತು ೫ 

೨೩. ಕಲುಪು xx 


೨೪. XXXXX 


೨೫. XXXX 
ಔ 
೧೦೦ 
ಅರೋಲಿ-ಕಾಲ? 
(ಬ.ನಂ.೮೧೧/೬೨-೬೩) 
ಈಶ್ವರ ಗುಡಿಯ ಎದುರಿಗೆ 
ಕುಲಕರಣಿ ಅಪಾಜಿಬಾವಿಯ ಉಲ್ಲೇಖ. 
೧... ೦ ರಾಮಾ 
ಅ 
೨. ಕುಲಕರುಣಿ 
೩. ಅಪಾಜಿಬಾವಿ 
೧ 
೧೦೧ 
ಜಂಬಲದಿನ್ನಿ-ಕಾಲ? 
ೆ (ಬಿ.ನಂ.೮೧೯/೬೨-೬೩) 
ಪಟವಾರಿಯ ಹೊಲ 


ಗಡಿ [ರೂಸಮಳರಮ] 
೨. ನಮ ಶಿಮದ ಸರು [ವು] 


೧೨೮ ॥ ಮಾನ್ವಿ ತಾಲೂಕಿನ ಶಾಸನಗಳು 


.. ೧೦೨ 
ಕೊರವಿ-ಕಾಲ? 
(ಬ.ನಂ.೮೨೧/೬೨-೬ಬ) 
ಊರ ಪ್ರವ್ಯೇಶದ್ದಾರದ ಗುಂಡುಕಲ್ಲು. 


ಗಿ. ೫ ೫೬ ಯನಮಃ [ಯು] ವನಾಮ 
೨. [ಸಂವತ್ಸರ] ದ ಜೇಷ್ಟ ಸು! ೧೮ು 


- ಇ. ೧೦೩. 


'ರಾಜಲದಿನ್ನಿ-ಕಾಲ? 
(ಬಿ.ನಂ.೮೨೬/೬೨-೬೩) 
ಮಠದ ಸಮೀಪ 
೧.  XX೫Xಮಸಮಠಜx 
೨° ಮನಗ ೫೫೫೫: 
೩. 
೪. 27೫7೫2೫ ಮರೂ.` 
ಜು ತಸ್‌ 
ಟ್ಟ] 


೧. ಮುಂದಿನ ಭಾಗ ಒಡೆದು ಹೋಗಿದೆ 








| wiiiliiiins 


ಖಾಸಿ ನ್ಶಿ ತಾಲ RR 
| Rs 3400 
ಬ 


